RNI No. KARBIL/2001/47147 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಜನವರಿ ೧೦, ೨೦೧೩ (ಪುಷ್ಯ ೨೦, ಶಕ ವರ್ಷ ೧೯೩೪) ಸಂಚಿಕೆ ೨ 
Volume 148 Bangalore, Thursday, January 10, 2013 (Pushya 20, Shaka Varsha 1934) Issue 2 
ಭಾಗ-೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 


ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 
ಅಧಿಸೂಚನೆ ಸಂಖ್ಯೆ: ಕಂಇ 259 ಭೂಸ್ಟಾಬೆ 2011, ದಿನಾಂಕ: 22ನೇ ಆಗಸ್ಟ್‌, 2012 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ ಬರುವ ವಾರ್ಡ್‌ ನಂ. 187ರ ಸಾರಕ್ಕಿ ಕೆರೆಯಿಂದ ಪುಟ್ಟೇನಹಳ್ಳಿ, ಬಿಳೇಕಹಳ್ಳಿ, ಮಡಿವಾಳ ಕೆರೆ ಮಾರ್ಗವಾಗಿ ಕಣಿವೆ ಸಂಖ್ಯೆ : ಕೆ-209ರ 
ಬೃಹತ್‌ ಮಳೆನೀರುಗಾಲುವೆಯನ್ನು ಕೋರಮಂಗಲದವರೆಗೆ ಪುನರುಜ್ಜೀವನಗೊಳಿಸುವ ಕಾಮಗಾರಿಗಾಗಿ ಸಾರಕ್ಕಿ ಕೆರೆ ಗ್ರಾಮದ ಸರ್ವೆ ನಂ. 24/, 24/4, 
24/3, 12/2, 10, 9, 4/ ರಲ್ಲಿನ ಖಾಸಗಿ ಸ್ವತ್ತುಗಳನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಸ್ವತ್ತಿನ ಖಾತೆದಾರರಿಗೆ ಭೂಪರಿಹಾರ ಮತ್ತು ಇತರೆ 
ವೆಚ್ಚಗಳನ್ನು ಪಾವತಿಸುವುದು ಅಗತ್ಯವಾಗಿದೆ ಎಂದು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಂಡುಬಂದಿರುವುದರಿಂದ, ಸದರಿ 
ಸ್ವತ್ತನ್ನು ಭೂಸ್ವಾಧೀನಪಡಿಸಿಕೊಳ್ಳಲು 1894ರ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರ ಮೇರೆಗೆ ಕ್ರಮಾಂಕ: ಎಲ್‌ಎ.ಕ್ಯೂ/ಪಿಆರ್‌/35/2010-11, ದಿನಾಂಕ: 
21-07-201 ರಂದು ಹೊರಡಿಸಲಾದ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾ೦ಕ:04-08-2011 ರಂದು ಅಧಿಸೂಚಿಸಲಾಗಿದ್ದು, ಹಾಗೂ 
ತಿದ್ದುಪಡಿ ಆದೇಶವನ್ನು ದಿನಾಂಕ: 08-06-2012 ಮತ್ತು 14-08-2012 ರಂದು ಪ್ರಕಟಿಸಲಾಗಿದೆ. 

ಮತ್ತು ಕರ್ನಾಟಕ ಕಾಯ್ದೆ 33-1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ (ಕೇಂದ್ರ ಅಧಿನಿಯಮ ಸಂಖ್ಯೆ1894) ರ 
5-ಎ ಪ್ರಕರಣದ, (2)ನೇ ಉಪ ಪ್ರಕರಣದ ಮತ್ತು 61ಎ) ಪ್ರಕರಣದ ಮೇರೆಗೆ ಜಂಟಿ ಆಯುಕ್ತರು (ಭೂಸ್ವಾಧೀನ), ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಿಕೆಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ, ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ 
ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಈ ಮೂಲಕ 
ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ 
ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಂಟಿ ಆಯುಕ್ತರು (ಭೂಸ್ವಾಧೀನ) ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ 
ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ 
ಆದೇಶವನ್ನು ಪಡೆದುಕೊಳ್ಳುವ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. ಸದರಿ ಭೂಮಿಗಳ ನಕಾಶೆಯನ್ನು 
ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, ಬೆ೦ಗಳೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 


(೯) 









































೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ ಭಾಗ-೬ 
ಅನುಸೂಚಿ 
ಭೂಸ್ವಾಧೀನಕ್ಕೆ ಚಕ್ಕುಬಂದಿ 
ಕ್ರ ಮದ ಬೇಕಾಗಿರುವ 
(ಆ ಸರ್ವೆ ನಂ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ ತರಹೆ 
ಸಂ. | ಹೆಸರು ವಿಸ್ತೀರ್ಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಚ.ಅಡಿ.ಗಳಲ್ಲಿ 
1 2 3 4 5 6 7 8 9 10 11 
1 ಸಾರಕ್ಕಿ ಕೆರೆ ಸರ್ವೆ ನಂ. 241 ಶ್ರೀನಿವಾಸರೆಡ್ಡಿ ಬಿನ್‌ ವೆಂಕಟಸ್ವಾಮಿ ಶ್ರೀನಿವಾಸರೆಡ್ಡಿ ಬಿನ್‌ ಎಸ್‌.ಎ. 990 ಖಾಲಿ ಜಾಗ ಖಾಸಗಿ ರಸ್ತೆ ರಸ್ತೆ ಖಾಸಗಿ ರಸ್ತೆ/ಉಳಿಕೆ 
ರೆಡ್ಡಿ ವೆಂಕಟಸ್ತಾಮಿ ರೆಡಿ ಸ್ಪತು 
0 0 ಛು ಯಂ 
2 ಸಾರಕ್ಕಿ ಕೆರೆ ಸರ್ವೆ ನಂ. 24/ ಎನ್‌. ಲಕ್ಷ್ಮೀ ಕೋಂ ರಾಮು ಎನ್‌. ಲಕ್ಷ್ಮೀ ಕೋಂ ರಾಮು 1200 ಖಾಲಿ ಜಾಗ ರಸ್ತೆ ಖಾಸಗಿ ಆಸ್ತಿ ಖಾಸಗಿ ಖಾಲಿ 
ನಿವೇಶನ ಆಸ್ತಿ ನಿವೇಶನ 
3 ಸಾರಕ್ಕಿ ಕೆರೆ ಸರ್ವೆ ನಂ. 241 ವೇಣುಗೋಪಾಲ್‌ ರೆಡ್ಡಿ ಬಿನ್‌ ವೇಣುಗೋಪಾಲ್‌ ರೆಡ್ಡಿ ಬಿನ್‌ 2220 ಖಾಲಿ ಜಾಗ ಗೋವಿಂದ ರಸ್ತೆ ಉಳಿಕೆ ಖಾಸಗಿ 
ಎಸ್‌.ಎ. ವೆಂಕಟಸ್ತಾಮಿ ರೆಡಿ ಎಸ್‌.ಎ. ವೆಂಕಟಸ್ತಾಮಿ ರೆಡಿ ರೆಡ್ಲಿ ಸತ್ತು ಆಸಿ 
ಯ ಛು ಯ ಛು 0 ಹಮ ಮು 
4 ಸಾರಕ್ಕಿ ಕೆರೆ ಸರ್ವೆ ನಂ. 241 ವಾಸುದೇವ ಟಿ. ಗೋವಿಂದ ರೆಡ್ಡಿ ಬಿನ್‌ ಲೇಟ್‌ 2130 ಖಾಲಿ ಜಾಗ ಖಾಸಗಿ ಆಸ್ತಿ | ಖಾಸಗಿ ಆಸ್ತಿ ಉಳಿಕೆ ಖಾಸಗಿ 
ಮುನಿರೆಡ್ಡಿ ಈ ತಾಯಪ್ಪ ಆಸ್ತಿ 
5 ಸಾರಕ್ಕಿ ಕೆರೆ ಸರ್ಮೆ ನಂ. 24/4 ಆರ್‌. ರಾಮನ್‌ ಬಿನ್‌ ರಾಮಕೃಷ್ಣ ಆರ್‌. ರಾಮನ್‌ ಬಿನ್‌ ರಾಮಕೃಷ್ಣ 1050 ಖಾಲಿ ಜಾಗ ಖಾಸಗಿ ಆಸ್ತಿ ರಸ್ತೆ ಖಾಸಗಿ ಖಾಸಗಿ 
ನಿವೇಶನ ಸಂ. 2.3 ನಾಯ್ದು ಮಹೇಶ್ವರಿ ಕೋಂ ನಾಯ್ದು ಮಹೇಶ್ವರಿ ಕೋಂ ಆಸಿ ಆಸ್ತಿ 
ಗೋವಿಂದರಾಜು ಗೋವಿಂದರಾಜು 
6 | ಸಾರಕ್ಕಿ ಕೆರೆ | ಸರ್ವೆ ನಂ.241 | ಭೈರಪ್ಪ ಬಿನ್‌ ಲೇಟ್‌ ಭೈರಪ್ಪ ಭೈರಪ್ಪ ಬಿನ್‌ ಲೇಟ್‌ ಭೈರಪ್ಪ 563 | ಖಾಲಿ ಜಾಗ ಸ ಗಗ “| SRR 
ನಿವೇಶನ ಸಂ. 12 ಆಸ್ತಿ ಆಸ್ತಿ 
ಖಾತೆ ನಂ. 24/2 
7 ಸಾರಕ್ಕೆ ಕೆರೆ ಸರ್ವೆ ನಂ. 24/3 ಜಿ. ಲೋಕನಾಥನ್‌ ಬಿನ್‌ ಎಂ. ಜಿ. ಲೋಕನಾಥನ್‌ ಬಿನ್‌ ಎಂ. 720 ನಿವೇಶನ ರಸ್ತೆ ಖಾಸಗಿ ಆಸ್ತಿ ಉಳಿಕೆ ಕಾಲುವೆ 
ಖಾತೆ ನಂ. ಗಣೇಶ್‌ ಗಣೇಶ್‌ ಆರ್‌.ಸಿ.ಸಿ. 
13/24/3/66 ಕಟ್ಟಡ 
8 ಸಾರಕ್ಕಿ ಕೆರೆ ಸರ್ವೆ ನಂ. 12/2 ಪಿ. ರಾಮಯ್ಯ ಬಿನ್‌ ಲೇಟ್‌ ಪಿ. ರಾಮಯ್ಯ ಬಿನ್‌ ಲೇಟ್‌ 240 ನಿವೇಶನ ಖಾಸಗಿ ಖಾಸಗಿ ಸ್ವ ್ರು ರಸ್ತೆ ಉಳಿಕೆ 
ನಿವೇಶನ ಸಂ. 37 ಲಕ್ಷ್ಮೀನಾರಾಯಣಯ್ಯ ಲಕ್ಷ್ಮೀನಾರಾಯಣಯ್ಯ ಆರ್‌.ಸಿ.ಸಿ. ಸ್ವತ್ತು ಮನೆ 
ಕಟ್ಟಡ 
9 ಸಾರಕ್ಕಿ ಕೆರೆ ಸರ್ವೆ ನಂ. 12/2 ಮಹಮದ್‌ ಷಫೀ ಬಿನ್‌ ಅಬ್ದುಲ್‌ ಮಹಮದ್‌ ಷಫೀ ಬಿನ್‌ ಅಬ್ದುಲ್‌ 504 ನಿವೇಶನ ಖಾಸಗಿ ಆಸ್ತಿ ರಸ್ತೆ ರಸ್ತೆ ಖಾಸಗಿ 
ನಿವೇಶನ ಸಂ. 39 ಬಷೀರ್‌ ಬಷೀರ್‌ ಆರ್‌.ಸಿ.ಸಿ. ಆಸ್ತಿ 
ಕಟ್ಟಡ 














































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ ೧೧ 
ಭೂಸ್ಥಾಧೀನಕ್ಕೆ ಚಕ್ಕುಬಂದಿ 
ಸ್ರ ಮೂ ಸರ್ವೆ ನಂ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಭಿ ಷ್ಟ ತರಹೆ 
ಸಂ. | ಹೆಸರು ವಿಸ್ತೀರ್ಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಚ.ಅಡಿ.ಗಳಲ್ಲಿ § 
1 2 3 4 5 6 7 8 9 10 11 
10 ಸಾರಕ್ಕಿ ಕೆರೆ ಸರ್ವೆ ನಂ. 10 ಹೆಚ್‌. ಆರ್‌. ಪ್ರಕಾಶ್‌ ಬಿನ್‌ ರಾಜಪ್ಪ ಹೆಚ್‌. ಆರ್‌. ಪ್ರಕಾಶ್‌ ಬಿನ್‌ ರಾಜಪ್ಪ 352 ನಿವೇಶನ ಖಾಸಗಿ ಆಸ್ತಿ ರಸ್ತೆ ರಸ್ತೆ ಉಳಿಕೆ 
ಖಾತೆ ನಂ. 10/3 ಆರ್‌.ಸಿ.ಸಿ. 
ಕಟ್ಟಡ 
1] ಸಾರಕ್ಕಿ ಕೆರೆ ಸರ್ವೆ ನಂ. 24/ ಶೇಕ್‌ ಸಿರಾಜ್‌ವುದ್ದೀನ್‌ ಬಿನ್‌ ಶೇಕ್‌ ಶೇಕ್‌ ಸಿರಾಜ್‌ವುದ್ದೀನ್‌ ಬಿನ್‌ ಶೇಕ್‌ 1100 ಖಾಲಿ ಜಾಗ ರಸ್ತೆ ಖಾಸಗಿ ಆಸ್ತಿ ಖಾಸಗಿ ಖಾಸಗಿ 
ನಿವೇಶನ ಸಂ. 9 ಅಬ್ಬುಲ್‌ ಖಾದರ್‌ ಅಬ್ಬುಲ್‌ ಖಾದರ್‌ ಆಸ್ತಿ ಆಸಿ 
12 ಸಾರಕ್ಕಿ ಕೆರೆ ಸರ್ವೆ ನಂ. 10 ಮಹಮದ್‌ ಅಕ್ಬರ್‌ ಬಿನ್‌ ಹಾಜಿ ಮಹಮದ್‌ ಅಕ್ಬರ್‌ ಬಿನ್‌ ಹಾಜಿ 483 ಖಾಲಿ ಜಾಗ ರಸ್ತೆ ಉಳಿಕೆ ರಸ್ತೆ ಉಳಿಕೆ 
ನಿವೇಶನ ಸಂ. 1 ಅಬ್ಬುಲ್‌ ವಹಾಬ್‌ ಅಬ್ದುಲ್‌ ವಹಾಬ್‌ 
ಖಾತೆ ನಂ. 10/2-1 
13 ಸಾರಕ್ಕಿ ಕೆರೆ ಸರ್ವೆ ನಂ. 09 ಮಹಮದ್‌ ಅಕ್ಬರ್‌ ಬಿನ್‌ ಹಾಜಿ ಮಹಮದ್‌ ಅಕ್ಬರ್‌ ಬಿನ್‌ ಹಾಜಿ 420 ಖಾಲಿ ಜಾಗ ರಸ್ತೆ ಖಾಸಗಿ ಆಸ್ತಿ ರಸ್ತೆ ಉಳಿಕೆ 
ನಿವೇಶನ ಸಂ. 1ಎ ಅಬ್ಬುಲ್‌ ವಹಾಬ್‌ ಅಬ್ದುಲ್‌ ವಹಾಬ್‌ 
ಖಾತೆ ನಂ. 7, 10 
14 ಸಾರಕ್ಕಿ ಕೆರೆ ಸರ್ವೆ ನಂ. 24 ಕೆ. ಚಂದ್ರಶೇಖರ್‌ ಲೇಟ್‌ ಕೆ. ಚಂದ್ರಶೇಖರ್‌ ಲೇಟ್‌ 600 ಖಾಲಿ ಜಾಗ ಖಾಸಗಿ ಆಸ್ತಿ ರಸ್ತೆ ಉಳಿಕೆ ಖಾಸಗಿ 
ನಿವೇಶನ ಸಂ. 9 ಸುಬ್ರಮಣ್ಯನಾಯ್ಡು ಸುಬ್ರಮಣ್ಯನಾಯ್ಡು ಆಸ್ಥಿ 
15 ಸಾರಕ್ಕಿ ಕೆರೆ ಸರ್ವೆ ನಂ. 4/ ಎಂ. ಗೋವಿಂದರಾಜು ಎಂ. ಗೋವಿಂದರಾಜು 2593 ನಿವೇಶನ ಸರ್ವೆ ನಂ. ಸರ್ವೆ ನಂ. ಉಳಿಕೆ ಉಳಿಕೆ 
ಎಂ.ವಿ. ರಾಜು ಎಂ.ವಿ. ರಾಜು ಆರ್‌.ಸಿ.ಸಿ. 4/2 4/2 
ಕಟ್ಟಡ 
16 ಸಾರಕ್ಕಿ ಕೆರೆ ಸರ್ವೆ ನಂ. 24 ಶಶಿಕಲಾ ಕೋಂ ಅಂಗಡಿ ನಾಗರಾಜು | ಶಶಿಕಲಾ ಕೋಂ ಅಂಗಡಿ ನಾಗರಾಜು 63 ಖಾಲಿ ಜಾಗ ರಸ್ತೆ ಖಾಸಗಿ ಖಾಸಗಿ ಖಾಸಗಿ 
ಮನೆ ನಂ. 4 ಆಸ್ತಿ ಆಸ್ತಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಲಲಿತಾ ಹಂದಿಗೋಳ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ 
PR2 


(ಭೂಸ್ವಾಧೀನ -2 ಮತ್ತು ಪುನರ್ವಸತಿ) 








೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ ಭಾಗ-೬ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 
ಅಧಿಸೂಚನೆ ಸಂಖ್ಯೆ: ಕಂಇ 71 ಭೂಸ್ಟಾಬೆ 2012, ದಿನಾಂಕ: 13ನೇ ಜುಲೈ, 2012 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್‌ ನಂ. 26 ರೈಲ್ವೆ ಅಪ್ರೋಚ್‌ ರಸ್ತೆಯಲ್ಲಿ ಬರುವ 
ಮುನ್ಸಿಪಲ್‌ ಖಾತೆ ನಂ. ಪಿಐಡಿ 26-39-21ಡಿ ಮತ್ತು ಪಿಐಡಿ ನಂ. 26-39-22ಡಿ ರಲ್ಲಿ ಬರುವ ಶ್ರೀಮತಿ ಮೋಹಿನಿದೇವಿ ಚೋಪ್ರಾ ಮತ್ತು ಮಹೇಂದ್ರಕುಮಾರ್‌ ಚೋಪ್ರಾ ರವರ ಹೆಸರಿನಲ್ಲಿರುವ ವಿಸ್ತೀರ್ಣ 12,024.78 ಚ.ಅಡಿ 
ಜಾಗವನ್ನು ರಸ್ತೆಯ ವಿಸ್ತರಣೆಗಾಗಿ ಉಪಯೋಗಿಸಿಕೊಂಡಿರುವುದರಿಂದ 1894ರ ಭೂಸ್ವಾಧೀನ ಕಾಯ್ದೆಯನ್ವಯ ಭೂಸ್ವಾಧೀನಪಡಿಸಿಕೊಳ್ಳಲು ಸ್ವತ್ತಿನ ಖಾತೆದಾರರಿಗೆ ಭೂಪರಿಹಾರ ಮತ್ತು ಇತರೆ ವೆಚ್ಚಗಳನ್ನು ಪಾವತಿಸುವುದು ಅಗತ್ಯವಾಗಿದೆ 
ಎಂದು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಂಡುಬಂದಿರುವುದರಿಂದ, ಸದರಿ ಸ್ವತ್ತನ್ನು ಭೂಸ್ವಾಧೀನಪಡಿಸಿಕೊಳ್ಳಲು 1894ರ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರ ಮೇರೆಗೆ ಕ್ರಮಾಂಕ: ಎಲ್‌ಎ.ಕ್ಯೂ/ಸಿಆರ್‌/23/2011-12, 
ದಿನಾಂಕ: 03-02-2012 ರಂದು ಹೊರಡಿಸಲಾದ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ: 09-02-2012 ರಂದು ಅಧಿಸೂಚಿಸಲಾಗಿದ್ದು, ಹಾಗೂ ತಿದ್ದುಪಡಿ ಆದೇಶವನ್ನು ದಿನಾಂಕ: 12-06-2012 ರಂದು 
ಪ್ರಕಟಿಸಲಾಗಿದೆ. 


ಮತ್ತು ಕರ್ನಾಟಕ ಕಾಯ್ದೆ 33-1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ (ಕೇಂದ್ರ ಅಧಿನಿಯಮ ಸಂಖ್ಯೆ:1894) ರ 5-ಎ ಪ್ರಕರಣದ, (2)ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಂಟಿ 
ಆಯುಕ್ತರು (ಭೂಸ್ವಾಧೀನ), ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನ೦ತರ, ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ 
ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 


ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, ಬೆ೦ಗಳೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜ೦ಟಿ ಆಯುಕ್ತರು 
(ಭೂಸ್ವಾಧೀನ) ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ 
ಆದೇಶವನ್ನು ಪಡೆದುಕೊಳ್ಳುವ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೃಹತ್‌ ಬೆ೦ಗಳೂರು ಮಹಾನಗರ 
ಪಾಲಿಕೆ, ಬೆ೦ಗಳೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 












































ಚಕ್ಕುಬಂದಿ 
3 ಬಾಟಾ ಖಾತೆದಾರರ ಹೆಸರು ಅನುಭವದಾರರ ಹೆಸರು rel pi ತರಹೆ | 
ಸಂ. ಮುನಿಪಲ್‌ ಖಾತೆ ನಂ. ಷ್ಟ ಕ 3 (4 ಪೂರ್ವ ಪಶ್ಚಿಮ ಉತರ ದಕಿಣ 
ಸ ಚ.ಅಡಿ.ಗಳಲ್ಲಿ ಚ > ಸಿ 
1 2 3 4 5 [ ಸ್ನ ಸ್ವ [) 10 
906 ಪ.ಐ.ಡಿ. ನಂ. ಸಿಟಿಎಸ್‌ ನಂ. ಸಿಟಿಎಸ್‌ ಸಿಟಿಎಸ್‌ 
1 ಭಃ ನೆ ಶ್ರೀಮತಿ ಮೋಹಿನಿದೇವಿ ಚೋಪಾ ಶ್ರೀಮತಿ ಮೋಹಿನಿದೇವಿ ಚೋಪಾ 6,455.92 ಚ.ಅ. ಖಾಲಿ ಜಾಗ ರಸ್ತೆ ಸಿಟಿಎಸ್‌ ಸ ರ rN 
26-39-218 ವ ನ್‌ ಡ್‌ ತ WN 908 ನಂ. 907 ನಂ. 905 
907 ಪ.ಐ.ಡಿ. ನಂ. ಸಿಟಿಎಸ್‌ ನಂ. ಸಿಟಿಎಸ್‌ ಸಿಟಿಎಸ್‌ 
2 ಶ್ರೀ ಮಹೇಂದ್ರ ಕುಮಾರ್‌ ಚೋಪ್ರಾ ಶ್ರೀ ಮಹೇಂದ್ರ ಕುಮಾರ್‌ ಜೋಪಾ 5,568.86 ಚ.ಅ. ಖಾಲಿ ಜಾಗ ರಸ್ತೆ 
26-39-22ಡಿ 5 ಲ | ೮ ಲ Kk 5 908 ನಂ. 908 | ನಂ.906 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಲಲಿತಾ ಹಂದಿಗೋಳ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ 
PR3 (ಭೂಸ್ವಾಧೀನ -2) 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ ೧೩ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 
ಅಧಿಸೂಚನೆ ಸಂಖ್ಯೆ: ಕಂಇ 12 ಭೂಸ್ಟಾಬೆ 2012, ದಿನಾಂಕ: 5ನೇ ಜೂನ್‌, 2012 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಸ್ಪತ್ತನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್‌ ಸಂಖ್ಯೆ 50, ತ್ಯಾಗರಾಜನಗರ, 3ನೇ ಬ್ಲಾಕ್‌. 


7ನೇ 'ಎ' ಮುಖ್ಯರಸ್ತೆಯಲ್ಲಿರುವ ನಿವೇಶನ ಸಂಖ್ಯೆ: 258 ರ ಸ್ಪತ್ತಿನಲ್ಲಿನ ಒಟ್ಟು 1500 ಚ.ಅ. ಜಾಗವನ್ನು ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಕ್ರಮಾಂಕ: 
ಎಲ್‌ 1/ಪಿಆರ್‌/31/2001-02, ದಿನಾಂಕ: 27-08-2011 ರಂದು ಹೊರಡಿಸಲಾದ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ: 20-10-2011 ರಂದು ಅಧಿಸೂಚಿಸಲಾಗಿದ್ದುದರಿಂದ, 


ಮತ್ತು ಕರ್ನಾಟಕ ಕಾಯ್ದೆ 33-1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ (ಕೇಂದ್ರ ಅಧಿನಿಯಮ ಸಂಖ್ಯೆ:1894) ರ 5-ಎ ಪ್ರಕರಣದ, (2)ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಂಟಿ 
ಆಯುಕ್ತರು (ಭೂಸ್ವಾಧೀನ), ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ, ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ 
ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 


ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, ಬೆ೦ಗಳೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜ೦ಟಿ ಆಯುಕ್ತರು 
(ಭೂಸ್ವಾಧೀನ) ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ 
ಆದೇಶವನ್ನು ಪಡೆದುಕೊಳ್ಳುವ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೃಹತ್‌ ಬೆ೦ಗಳೂರು ಮಹಾನಗರ 
ಪಾಲಿಕೆ, ಬೆ೦ಗಳೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 














ಭೂಸ್ವಾಧೀನಕ್ಕೆ ಚಕ್ಕುಬಂದಿ 
ಕ್ರ ಬೇಕಾಗಿರುವ 
ತ್ನ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಬಾ ಸ್ವತ್ತಿನ ಸಂಖ್ಯೆ ತರಹೆ 
ಸಂ. ವಿಸ್ತೀರ್ಣ ಪೂರ್ವ ಪ ಶ್ಚಿಮ ಉತ್ತರ ದಕ್ಷಿಣ 
ಚ.ಅಡಿ.ಗಳಲ್ಲಿ 
1 2 3 4 5 6 ಸ 8 9 10 
258, 7ನೇ "ಎ 27/-ಸಿ. ಕಾಂತ ಹಾಲಿ 7ನೇ "ಎ' 
ಕೆ.ಜಿ. 
| | ನಾಗಭೂಷಣ ಬಿನ್‌ ಲೇ. ಎನ್‌. ನಾಗಭೂಷಣ ಬಿನ್‌ ಲೇ. ಎನ್‌. ಆರ್‌. ka ಮುಖ್ಯರಸ್ತೆ, 3ನೇ ಖಾಲಿ | ೨0% ಚೆನ್ನಪ್ಪ 7ನೇ ಮುಖ್ಯರಸ್ತೆ, 
ಆರ್‌. ಸುಬ್ರಮಣ್ಯ ಸುಬ್ರಮಣ್ಯ ಬ್ಲಾಕ್‌, ತ್ಯಾಗರಾಜನಗರ | ಜಾಗ | ದ ದರ್ಗ (27-ಮೋಹನ್‌ ರವರ | ಅಡ್ಡರಸ್ತೆ | ನಂತರ 8ನೇ 
ವಾಸದ ಮನೆ ಅಡ್ಡರಸ್ತೆ 






































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಲಲಿತಾ ಹಂದಿಗೋಳ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ 
PRA (ಭೂಸ್ವಾಧೀನ -2) 


೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ ಭಾಗ-೬ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 
ಅಧಿಸೂಚನೆ ಸಂಖ್ಯೆ: ಕಂಇ 6 ಭೂಸ್ಸಾಬೆ 2012, ದಿನಾಂಕ: 25ನೇ ಸೆಪ್ಟೆಂಬರ್‌, 2012 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ವಾರ್ಡ್‌ ಸಂಖ್ಯೆ 17 ಮುತ್ಯಾಲನಗರ, (ಹಳೆ ವಾರ್ಡ್‌ ಸಂಖ್ಯೆ: 02) ಮುತ್ಯಾಲನಗರ, 12 'ಎ' ಮುಖ್ಯರಸ್ತೆ ಹಾಗೂ 18 'ಎ' 
ಅಡ್ಡರಸ್ತೆಗೆ ಸಂಪರ್ಕ ಕಲ್ಪಿಸುವಲ್ಲಿ ಅಡ್ಡಲಾಗಿರುವ ಜಾಲಹಳ್ಳಿ ಗ್ರಾಮದ ಸರ್ವೆ ನಂ. 39ರಲ್ಲಿನ ಮುನಿಸಿಪಲ್‌ ಖಾತಾ ನಂ. 36ರಲ್ಲಿ ಭಾಗಶಃ ವಿಸ್ತೀರ್ಣವನ್ನು ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲು ಸ್ವತ್ತಿನ ಖಾತೆದಾರರಿಗೆ 
ಭೂಪರಿಹಾರ ಮತ್ತು ಇತರೆ ವೆಚ್ಚಗಳನ್ನು ಪಾವತಿಸುವುದು ಅಗತ್ತವಾಗಿದೆ ಎಂದು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಂಡುಬಂದಿರುವುದರಿಂದ, ಸದರಿ ಸ್ವತ್ತನ್ನು ಭೂಸ್ವಾಧೀನಪಡಿಸಿಕೊಳ್ಳಲು 1894ರ ಭೂಸ್ವಾಧೀನ ಕಾಯ್ದೆಯ 
ಕಲಂ 4(1)ರ ಮೇರೆಗೆ ಕ್ರಮಾಂಕ: ಎಲ್‌ಎ.ಕ್ಯೂ/ಸಿಆರ್‌/56/2010-11, ದಿನಾಂಕ: 27-08-2011 ರಂದು ಹೊರಡಿಸಲಾದ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ: 20-10-2012 ರಂದು ಅಧಿಸೂಚಿಸಲಾಗಿದ್ದು, 


ಮತ್ತು ಕರ್ನಾಟಕ ಕಾಯ್ದೆ 33-1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ (ಕೇಂದ್ರ ಅಧಿನಿಯಮ ಸಂಖ್ಯೆ:1894) ರ 5-ಎ ಪ್ರಕರಣದ, (2)ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಂಟಿ 
ಆಯುಕ್ತರು (ಭೂಸ್ವಾಧೀನ), ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನ೦ತರ, ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ 
ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 


ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ಸಹಾಯಕ ಆಯುಕ್ತರು (ಭೂಸ್ವಾಧೀನ) ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, ಬೆ೦ಗಳೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಂಟಿ 
ಆಯುಕ್ತರು (ಭೂಸ್ವಾಧೀನ) ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ 
ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, ಬೆ೦ಗಳೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 


ಅನುಸೂಚಿ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ವಾರ್ಡ್‌ ಸಂಖ್ಯೆ 17 ಮುತ್ಯಾಲನಗರ, (ಹಳೆ ವಾರ್ಡ್‌ ಸಂಖ್ಯೆ: 02) ಮುತ್ಯಾಲನಗರ, 12 'ಎ' ಮುಖ್ಯರಸ್ತೆ ಹಾಗೂ 18 "ಎ' ಅಡ್ಡರಸ್ತೆಗೆ ಸಂಪರ್ಕ ಕಲ್ಪಿಸುವಲ್ಲಿ ಅಡ್ಡಲಾಗಿರುವ 
ಜಾಲಹಳ್ಳಿ ಗ್ರಾಮದ ಸರ್ವೆ ನಂ. 39ರಲ್ಲಿನ ಮುನಿಸಿಪಲ್‌ ಖಾತಾ ನಂ. 36ರಲ್ಲಿ ಭಾಗಶಃ ವಿಸ್ಕೀರ್ಣವನ್ನು ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲು. 

















ಚಕ್ಕುಬಂದಿ 
ಕ್ರ ವಾರ್ಡ್‌ ಸರ್ವೆ.ನಂ. ಖಾತಾ ಭೂಸ್ತಾಧೀನಕ್ಕೆ ಒಳಪಡುವ ಕ 
ವ್‌ ಡ್‌ ಡ್‌ [ದ ರ 
ಸಂ. ಸುಸು ಅನಾಭವವಾರತ ಹಸರು ನಂ. ಮುನ್ನಿಪಲ್‌ ಖಾತೆ ನಂ. ನಂ. ವಿಸ್ತೀರ್ಣ ಚ.ಅಡಿ.ಗಳಲ್ಲಿ ಸಥ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
I 2 3 4 5 6 7 [3 9 10 I I 
ಇಂದಿರಾ ಜಗದೀಶ್‌ ಕೋಂ ಇಂದಿರಾ ಜಗದೀಶ್‌ ಕೋಂ ಖಾತಾ 
1 17 ಸರ್ವೆ ನಂ. 39 800 ಚ.ಅ. ಸ.ನಂ. ಸ.ನಂ. ಸ.ನಂ. 
ಲೇಟ್‌ ಜಗದೀಶ್‌ ಲೇಟ್‌ ಜಗದೀಶ್‌ 4 ಥೆ ನಂ. 39 ಖಾಲಿ ಜಾಗ ಸವರ ತಣ್ಣಿರಿನ ಸವರ ಸೃ 
39ರ [i 39ರ 39ರ 
ಇಂದಿರಾ ಜಗದೀಶ್‌ ಕೋಂ ಹಳಗಡಿ 
2 ಸರ್ಕಾರಿ/ ಕಾರ್ಪೋರೇಷನ್‌ — ಸರ್ವೆ ನಂ. 39 ದ 160.00 ಚ.ಅ. ಉಳಿಕೆ ೪ ಉಳಿಕೆ ಉಳಿಕೆ 
ಲೇಟ್‌ ಜಗದೀಶ್‌ 












































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಲಲಿತಾ ಹಂದಿಗೋಳ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ 
೧೯5 (ಭೂಸ್ವಾಧೀನ -2) 


೧೫ 
೦ಖ್ಯೆ 1984ರ 4ನೇ ಪ್ರಕರಣ (1)ನೆ 


ಗು 


KR 


ಮ 


೧೨ 


೫ 
ಮ 


LAQ/CR 28/2011-12 Dated 29/11/2012 ದಿನಾಂಕ 31/12/2012 
1894 (ಕೇಂದ್ರ) ಅಧಿ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, Davangere ಜಿಲ್ಲೆ, Davangere 
ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) ಕಲಂ 4(1)ರ ಮೇರೆಗೆ ಅಧಿಸೂಚನೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ 
ಕ್ರಮಾಂಕ 


1961 ರ 17ರ 


KR 


ww 


ಜ್‌ 


ಭಾಗ-೬ 





ಗು 
ಆಲ 


ಗಿದೆ ಹಾಗ 


ದ್‌ 
ದಲ 


ಗು? 
ಅಲ 


ಖ 


ಕೆಲಸಗಾರರಿಗೆ ಈ 


ಗು 
ಆಲ 


ಗ 


ಲಲ 


Y 


ಕು 





1-36 


ಮೌಲ್ಯ 








ಭೂ ಸ್ವಾಧೀನ ವಿವರ 


ವಿಸ್ತೀರ್ಣ 
1.36.00 
1.36.00 





ಗ್ರಾಮ : ಸಂಕ್ಲೀಪುರ 


81 


ಚನೆ LAQ/CR 28/2011-12 Dated 
ಪಶ್ಚಿಮ 


ಗು 
ಆಲ 


A) 





ರ೯ರದ ಅಧಿ 


ದಕ್ಷಿಣ 
84 





ಚಕ್ಕು ಬಂದಿ 


ಹೋಬಳಿ : ಮಲೆಬೆನ್ನೂರು 
ಪೂರ್ವ 





79 








ಅನುಸೂಚಿ 


ತರಹೆ 





Harihar 


ತಾಲ್ಲೂಕು 
ಸರ್ವೆ ನಂ 
82/*/* 





ಸಾಗುವಳಿದಾರರು 





ಪನ್‌ 
ಬಸಪ್ಪ 


ಸ 
ನೋಡಿ. 


ಮಿ 


೩ನ 
ಸ್ಪ / 


ಖಾತೆದಾರರ ಹೆಸರು 


ದ್‌ 


ವ 
೪ ಧ್‌ 
ಸಿ.ನಿಂಜ 


9 





29/11/2012ನ 
ಜಿಲ್ಲೆ : Davangere 
Agricultural 

















ಭಾಗ-೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ 


೧೬ 
























































“ಎ 
— [pe 
|p| ಆ 
ls ಗ್ದ ಲಿ ಹತ್ತ 
ಇ 
[22 
ಛಿ 
ಸ 
೧ | ಟಓ | ಇಇ ಇಐಎ 
£&jlejleje 
G “lolcle 
31a] 
[£1 ಕ್‌ ಕ್‌ ಕ್‌ 
Ho 
) ಛು 
| ಟೆ 
1 2 |] 
BS x 
ನ್‌ Re) 
ಹಾ ಆ 
೧೪ ಈ 
414 | 2೨ ತ್ತ 
(ಕೆ 
B x ನ 
ನ ನ್ನ 
ಣೆ 
() 
¥ ಈ 
i I 
u 
BIN Ke) 
Ni Wp 
15) ಗ ಸ್ರ 
G 
`ಸ 
ಇ ದ 
ಬಾ ಇ 
ಇ (| | 
ಸ 1 
6 ಸ 
ಇ tp 
© [C1 
ಜೆ ತೆ 
18 ಷೆ Ki 
ಇ2 ತ p: 
» (ಟ್ಟಿ [a] 
ಇ 
ಲ 
12 ಜ್‌ < 
# [2 (ಐ_ 
x pe 
೧ 
|e) 
ಗ 
> 
ತ 
R 
೧2 p 
Ne) ಗು 
ys $ 
Bu | 
32 3 
ಇಡಿ RB ಇ 
§ | (೫ 
Fy 
[ಕ| (ಕೆ 
ಗ್ದ KE 
ಇಟ 
pr] 1b 
KH 
4 ಇ ೧ 
15 








1-67 


1.30.00 


Py ೨0 
ರಉಳಕ 


೦೨ 


23/1 


ರ ಉಳಿಕೆ 


೦೨ 


23/1 


Village Extents: 5.16.00 


Agricultural Total Extents: 5.16.00 


DESIGNATION : 
LAOCIRCLE : 


Davangere 


: ದಾವಣಗೆರೆ 


ವಾಯ 


LAOLOCATION 





[4 
pe 
oc 
೧. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, Davangere ಜಿಲ್ಲೆ, Davangere 
ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) ಕಲಂ 4(1)ರ ಮೇರೆಗೆ ಅಧಿಸೂಚನೆ 


ಕ್ರಮಾಂಕ : LAQ/CR 155/2011-12 Dated 29/11/2012 ದಿನಾಂಕ 31/12/2012 


ಪ 


೧7 
[© 


— 
(ರ 


ರ್ನಾಟಕ ಸರ್ಕಾರದವರಿಗೆ ಕ 


ಕ 


ಗ್ಗೆ ಈ ಮೂಲ 


೧ 
WwW 


ಈ 


ಪ 
ಸ್‌ 
NOS) 


ಗಾರರಿಗೆ ಈ ಮ 


ಮೆ ಇ 
ನಗೂ ಕೆಲಸ 


ಕಾ 


ು೦ದಿ 


15 
(2 
1೨ 
ಣಿ 
R$) | 
sy 1 
9% 
5B 
Je 
© 
22೨ Ye 
30. 32) 
2.01 
ರ 
ತ್ರಾ 
5% 
pH 
HE 
೯ x 
62 ೨ 
68 
9 
ಸ 
ಇತ್ತೆ 
Ne) 
ke 
ಈ 
Je: 
ಗ್ರ 


5 LAQ/CR 155/2011-12 Dated 


ದ 
ಷೆ 


ಸೂರಿನ 


ಕರ್ನಾಟಕ ಸರ್ಕಾರದ ಅಧಿಸ 


೧೭ 
ದೂ 


5 


J 


ಸತಕ 
ಅರ್ಲಿ 


ಣುಣ 


ಸಂ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ 


ಟೆ 
ನ್ನ ನೋಡಿ, 





29/11/2012ನ 


ಭಾಗ-೬ 























re (ನ 
1 ; 
ತೆ [2 nS 
¥ Ie: ls 3 -“ |o 
KE ಪ ಠಿ 
3” ಇ 15 ದ್ದ ಎ £ 
9K ಜಿ ( ಬು 
ಒತತ: ಸಿ| ಟ್ಟ olo 3} 
ಬ ೩ (|| ೩58 2 
x 6 ಎ ಜು 2 ER 1 9 
Ne) f 4)— ol ಸು 
eM 5 ಜಡ 
೦ ಕ | ನ = 
W 3 B ೫ಡಿ 
ಣೆ ನ ಫೆ 
ಕ ಸ 0) pe: o 
8 R |e: ೩1 ೧೫| ೧ ಎಸ್‌ 
HF 138] oe 
4 ನ 

4 is ಎ ಹ್‌ 
೫ 3 2 
KS) ಡ್‌ < + 
ಎ ಸ್ತ್ರ 2 5 
© x53 2 x 2 
ಜ.1 ಗ್ರ LL ಟಿ 
p) ¢ ಸ್ತ ತ (0) 
Hi | ೫3 8 ಕಿ 
DK ¥ = ೦ 
ಡೆ 3 Gg ಹಾ 
ಲಿ. ಇ 
1. ಗ್ದ 5 
ed ಗ್ಗೆ x ಸ ಈ 

ದ್ರಾ” ಸಲ್ಲ ದ 
38h pg w 3 

ನ” 1 1 13, ಬ 5 ಪಾ ಇ “ದ 
5K ಇ ತ್ರ ಧಾ 
ಸ ಗ್ರ ಸ ಫೆ $ ಶಶ ಠ್‌ 
ಬ ಚ 66 G 
CSN 3 B 






































೧ 1೨ ps 2 
1 IE: 5 ಐ w| | 
ಜಟ ಇ ಪ್ರಕ 3 

೬ B pa 3 
KDB 5 G 
1 0 5 KR 
೧ EC ಗಿ ಇ 

ಡಿ] ಸ 3 R 
ಇಜಣ ಎ ಶಿ 

೨ OM ಆ p p 
pL 1B 2 | 
(ಎ Uc w ೧೮ 3 ೧ ೧ 
HOR ೫ 5 ೫ [414 
3 1 ಠಾ 
fe KN 1 B ಸ 
ಸಸ್ಯ [ 5 
೧ ೨. 1 > 
ಗ್ಗ ೧ 1 ೮ 
© Np ಬ ಗ ೧ ಲ್ಸ ಇ 
$$ ಫ್‌ ಪ 10 ೧ 
ತ ೧ 1% ನ 5 [ON x 

ಎ ೦ [3 w ೫1) ರ 
ಆಸ Te $ K ಟು 
CNC ಮ | 
DG ಡಿ ಜ್ಯ 
ಟಟ 

ಇ ೮೪ ೦ 5 ೨ 
ಹ B 4 - 

SS 1 “4 
HBB ಹಿ 3 p 
Ie 6 12 B ೪ 
B C ¥ 
<zBo ಛಂ § ಜ್ರ 
2 f p) (್ರಿ ಈ fa 
© 3 ho 3 n ಈ 
RE G x ಗಿ 1 
@™w 3 y K ೨ 
PWR ಛಿ | ಗ್ರ 
8 ) 
ಹಲಲ ಇ Bw 
aku T pl 30 
ತಲ್ಲಣ 1 ಫಿ ಸ ೧ಬ 
ಗಿ 2 Ny le) B 1 < x1 
ಟಗ ೫ B ೧ | ೫H. 
298 A ಇ 9 Be 
BAR B ೪ (ಜಕ್ಕ AD 
| ಸು 1_- ೧ ಸ 3 Y ಕ್‌ 
cl ಪಿ Ne) K ಕ] ೧. 30 7ಎ 
ಸ ಇ [alt 1] 
ವ ಸು ಗಾ ಲಿ B ಗೆ ದ್ರ ಲ ಗಿ 
14 ಗ್ರ ಛಿ ಗ್ತ 1.1. Ke 
೫೫೬ 8 1 |e  [ 

¢ 313 6d 0 ಗ್ಗ (5 3 7೫ 2 
9p ಜಿ ಈ | SES. 
Sige 8 ಹ Ks ಇರ 
ಗ್‌ 32 ಸ್ನ 5 ಹ B'S 
Ko: 4 ಣಿ ವ 0೦ [© 
ಲ ಡ್ಯ 13 ಸ, ಗಡಿ 3 ಹಲಿ 0 
| f ಕ 

| ಭಕತ [ಕತ್ತ ತ 
HS ಚಿ 4 ೧A ದ. 





ವ 


ಡ 


ಗಿ 
[© 


ರದವರಿಗೆ ಕ 


( 


ಸಕಾ 


ಗು 


ಕ 


Ve) 


ತ್ರ 


5 


ಮು 


ಭಾಗ-೬ 


LAQ/CR 70/2012-13 Dated 28/12/2012 ದಿನಾಂಕ 31/12/2012 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, Davangere ಜಿಲ್ಲೆ, Davangere 
ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) ಕಲಂ 4(1)ರ ಮೇರೆಗೆ ಅಧಿಸೂಚನೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ 
ಕ್ರಮಾಂಕ 
1961 ರ 17ರ ಮೂಲ 
ಈ ಬಗ್ಗೆ ಈ 


Land Acquisition officer Davangere ಇವರ 


ww 


ಮ 


A 


ಕರ್ನಾಟಕ ಅಧಿನಿ 


೧೮ 





Special 


AN 
WW 


We 


ವ್ಸ 
ದಾ 


ಗು 
ಆಲ 


ುಲ್ಲರಿಗ 


ಖ 


Special Land Acquisition officer, Special 
ಗ 


ಎದ 30 ದಿನ 


ರದ ಅಧಿಸೂಚನೆ LAQ/CR 70/2012-13 Dated 


J 
ಪ್ರಕಟವಾ 


pe 


ly 


ಹಿಸಲ 
ಸಕಾ 


ಗು 


೯ಟಕ 


ಇಚನೆಯು 


ಗು 
ಆಲ 


ಎ. ಕನಾ 


A) 


ಈ ಅಧಿ 


he 


ನ 


೨ 
ಲ 


ಗಾರರಿಗೆ ಈ 


ಇಗೂ ಕೆಲಸ 


ಬ್ಬುಂದಿ ಕ 


9 
ಗಿ 


ಬಳ 


ಈ ಮೂಲಕ ಎಚ್ಚರಿಕೆ ಕೊಂ 


ವ್ರ, 
Cw 
೧ 


ಆಲ 


ಲ್ಲರಿಗ 


ಲಿ 
ಅ) ೪ 


Special Land Acquisition officer,Special Land Acquisition Office, Davangere, ರವರಿಗೆ 


Land Acquisition Office, Davangere ಇವರನ್ನು ನೆ 
28/12/2012ನ್ನು ನೋಡಿ. 


1 
3 


ಸ್ತ 
13 





ಮೌಲ್ಯ 


0-36 





ಭೂ ಸ್ವಾಧೀನ ವಿವರ 
ವಿಸ್ತೀರ್ಣ 


0.21.00 





ಗ್ರಾಮ : ಶಾಬನೂರು 


ಪಶ್ಚಿಮ 


೪ 


ಪಿ13ರ 


91/1 





ದಕ್ಷಿಣ 





ಚಕ್ಕು ಬಂದಿ 


ಹೋಬಳಿ : ಕಸಬಾ 
ಪೂರ್ವ 


ಎ 
ು 


91/1 








ಉತ್ತರ 


91/1ಬಿ 





ಅನುಸೂಚಿ 


ತರಹೆ 


ಬ 


53 
೧ 
( 





Davanagere 


ಸರ್ವೆನಂ 


91/*/1P13 





ತಾಲ್ಲೂಕು 


ಸಾಗುವಳಿದಾರರು 








ಖಾತೆದಾರರ ಹೆಸರು 





ಕ್ರ.ಸ. 








ಜಿಲ್ಲೆ : Davangere 


Agricultural 





0.21.00 


ಇದ್ರ 
New 


ಖಂ 


೧೨ 
[$e] 


91/1ಎರ ಉಳಿದ 








ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ ೧೯ 








ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ. ಖಾತೆದಾರರ ಹೆಸರು ಸಾಗುವಳಿದಾರರು ಸರ್ವೆ ನಂ ತರಹೆ 





ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ | ಮೌಲ್ಯ 























2 ಮಂಜುಳಾತಾಯಿ/ತುಳುಜಾಬಾಯಿ 91/18 ಖುಷ್ಕಿ 82 91/1ಬಿರ ಉಳಿಕೆ ಜಮೀನು | 91/1ಎ1ಎ 91/1ಬಿರ ಉಳಿಕೆ ಜಮೀನು 0.9.08 0-19 
3 ಜೆ.ಎಸ್‌.ಬಸವರಾಜ್‌/ಅಜ್ಜಿ ಲೇ ತುಳುಜಾ ಬಾಯಿ ಖುಷ್ಕಿ 82 91/1ಬಿರ ಉಳಿಕೆ ಜಮೀನು | 91/1ಎ1ಎ 91/1ಬಿರ ಉಳಿಕೆ ಜಮೀನು 0.7.08 0-14 
4 ಜೆ.ಎಸ್‌.ರಾಜು/ಅಜ್ಜಿ ಲೇ ತುಳುಜಾಬಾಯಿ ಖುಷ್ಕಿ 82 91/1ಬಿರ ಉಳಿಕೆ ಜಮೀನು 91/1ಎ1ಎ 91/1ಬಿರ ಉಳಿಕೆ ಜಮೀನು 0.7.08 0-14 





























0.24.08 
Village Extents: 1.5.08 
Agricultural Total Extents: 1.5.08 
DESIGNATION : Special Land Acquisition officer 
LAOCIRCLE : Special Land Acquisition Office ಜಿಲ್ಲಾಧಿಕಾರಿಗಳು 
LAOLOCATION : Davangere Davangere ಜಿಲ್ಲೆ, 


೧೧14 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, Davangere ಜಿಲ್ಲೆ, Davangere 
ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) ಕಲಂ 4(1)ರ ಮೇರೆಗೆ ಅಧಿಸೂಚನೆ 
ಜಾ ಸಸಿ ಜತ 2007 Dated 1/1/2013 ದಿನಾಂಕ 01/01/2013 


ಜನಿಕ ಉದ್ದೇಶಕ್ಕೆ ಅಂದರೆ ಪೋಲೀಸ್‌ ವಸತಿ ಗೃಹಗಳಿಗಾಗಿ ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 


ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ) ಅಧಿನಿಯಮ ಸಂಖ್ಯೆ 1984ರ 4ನೇ ಪ್ರಕರಣ (1)ನೇ ಉಪಪ್ರಕರಣದ ಉಪಬಂದಗಳ ಅನುಸಾರವಾಗಿ 
ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಲು ಸಹಾಯಕ 


ಭಾಗ-೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ 


೨೦ 





ಳಗಾಗಿ 1991ನ 


ಲಂ 
ಗಳ ಒ 


5 LAQ/CR-138/2006-2007 


Dated 1/1/2013: 


ಅನುಸೂಚಿ 





ಹೋಬಳಿ : ಬೆಳಗುತ್ತಿ ಗ್ರಾಮ : ನ್ಯಾಮತಿ 


: Honnali 


ತಾಲ್ಲೂಕು 


ಜಿಲ್ಲೆ : Davangere 


Agricultural 





ಭೂ ಸ್ವಾಧೀನ ವಿವರ 


ಮೌಲ್ಯ 


2-81 





ವಿಸ್ತೀರ್ಣ 


2.26.00 





ಚಕ್ಕು ಬಂದಿ 


ಪಶ್ಚಿಮ 


ಸುರಹೊನ್ನೆ ಗಡಿ 





ದಕ್ಷಿಣ 


119 





ಪೂರ್ವ 





ಉತ್ತರ 








ತರಹೆ 





ಸರ್ವೆ ನಂ 


118/*/* 





ಸಾಗುವಳಿದಾರರು 





ಖಾತೆದಾರರ ಹೆಸರು 

















2.26.00 


Village Extents: 2.26.00 


Agricultural Total Extents: 2.26.00 


ಕ್ತರ 


ದ 


ಸಲಲ 


DESIGNATION : 


LAOCIRCLE : 


Davangere ಜಿಲ್ಲೆ, 


ಣಗೆರೆ 


ದಾವ 


LAOLOCATION : 





NN 
ph 
oc 
೧. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ ೨೧ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಕೊಳಚೆ ಪ್ರದೇಶ ಸ್ಥಳಾಂತರಿಕೆ ಉದ್ದೇಶದ ಅಧಿಸೂಚನೆ 
ಸಂಖ್ಯೆ: ಕೆ.ಎಸ್‌.ಎ.ಸಿ.ಆರ್‌. 81/11-12, ದಿನಾಂಕ 30ನೇ ಮೇ 2012 


(ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 11 ರಡಿ) 


ಬೆಂಗಳೂರು ಉತ್ತರ ತಾಲ್ಲೂಕು. (ರಾಜರಾಜೇಶ್ವರಿ ವಿಧಾನ ಸಭಾ ಕ್ಷೇತ್ರದ) ಯಶವಂತಪುರ ಹೋಬಳಿ, ಶ್ರೀಗಂಧದ ಕಾವಲು ಗ್ರಾಮದ ಈ 
ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ ಇರುವ ಸುಮಾರು 115 ಕುಟುಂಬಗಳ 598 ಜನಸಂಖ್ಯೆ ವಾಸಿಸುತ್ತಿರುವ ಪಾಪರೆಡ್ಡಿಪಾಳ್ಯ 
(ಬಿನ್ನಿ ಲೇಔಟ್‌) ಕೊಳಚೆ ಪ್ರದೇಶ ಅತ್ಯಂತ ಅನಾರೋಗ್ಯ ಮತ್ತು ಮಾಲೀನ್ಯದಿಂದ ಕೂಡಿದ್ದು, ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ 
ದೀಪ, ಚರಂಡಿ, ರಸ್ತೆ ಶೌಚಾಲಯ ಇತ್ಯಾದಿಗಳಿಂದ ವಂಚಿತವಾಗಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸಹಾಯಕ 
ಕಾರ್ಯಪಾಲಕ ಅಭಿಯಂತರರ ಕೋರಿಕೆಯಂತೆ ಜಂಟಿ ಆಯುಕ್ತರು, ಕಾರ್ಯಪಾಲಕ ಅಭಿಯಂತರರು, ನಂ. 3ನೇ ವಿಭಾಗ, ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು ಹಾಗೂ ಸಹಾಯಕ ಕಂದಾಯ ಅಧಿಕಾರಿಗಳೊಂದಿಗೆ ದಿನಾಂಕ: 28-05-2012ರಂದು ಸ್ಥಳ ತನಿಖೆ ಮಾಡಿದ್ದು, ಈ ಸ್ಥಳ ತನಿಖಾ 
ಸಮಯದಲ್ಲಿ ಮೇಲ್ಕಂಡ 6-10 ಎಕರೆ/ಗುಂಟೆ ಪ್ರದೇಶದಲ್ಲಿ ಚೆದುರಿದಂತೆ ಗುಡಿಸಲುಗಳನ್ನು ಹಾಕಿಕೊಂಡು ವಾಸಿಸುತ್ತಿದ್ದು, ಇವರು ವಾಸಿಸುತ್ತಿರುವ ಜಾಗವು 
ಅಂದಾಜು ಒಟ್ಟು ವಿಸ್ತೀರ್ಣವು 1-10 ಎಕರೆ/ಗುಂಟೆ ಪ್ರದೇಶವಾಗಿರುತ್ತದೆ ಎಂದು ದಿನಾಂಕ: 27-05-2012ರಂದು ಈ ಪ್ರದೇಶದ ಭೂ ಮಾಲೀಕರೆಂದು 
ಹೇಳಲಾದ ಕೆಲವರು ಯಾವುದೇ ಮುನ್ಸೂಚನೆ ನೀಡದೆ 20-30 ಮಣ್ಣಿನ/ಗುಡಿಸಲುಗಳನ್ನು ಕೆಡವಿ ಹಾಕಿರುವುದು ಕಂಡು ಬಂದಿರುತ್ತದೆಂದು ಈ 6-10 
ಎಕರೆ/ಗುಂಟೆ ಪ್ರದೇಶದಲ್ಲಿ ಮೂರು ಕಡೆ ಉದ್ಯಾನವನವನ್ನು ನಿರ್ಮಿಸಲು ಕಬ್ಬಿಣದ ಕಂಬಗಳನ್ನು ನೆಟ್ಟಿದ್ದು ಕಂಡು ಬಂದಿರುತ್ತದೆಂದು ಈ ಕಾಮಗಾರಿಯನ್ನು 
ಬಿ.ಡಿ.ಎ./ಖಾಸಗಿ ಭೂಮಾಲೀಕರು ನಿರ್ಮಿಸಿರುವುದಾಗಿ ಅಲ್ಲಿನ ನಿವಾಸಿಗಳು ತಿಳಿಸಿರುತ್ತಾರೆಂದು ಇದರಲ್ಲಿ ಉತ್ತರ/ದಕ್ಷಿಣ ಅಭಿಮುಖವಾಗಿ 30 ಅಡಿ 
ಅಗಲವುಳ್ಳ ನಾಲ್ಕು ರಸ್ತೆಗಳನ್ನು ಹಾಗೂ ಬಾಕ್ಸ್‌ ಡ್ರೈನ್‌ ನಿರ್ಮಿಸಿರುವುದು ಸ್ಥಳ ತನಿಖಾ ಸಮಯದಲ್ಲಿ ಕಂಡು ಬಂದಿದ್ದು ಆದರೆ ಈ ಕಾಮಗಾರಿಯನ್ನು 
ಬಿ.ಡಿ.ಎ. ರವರು ನಿರ್ಮಿಸುತ್ತಿರುವುದರ ಬಗ್ಗೆ ತಿಳಿದು ಬಂದಿದ್ದು, ಅವರ ಹಿತಾಸಕ್ತಿ ತಿಳಿದು ಬಂದಿರುವುದಿಲ್ಲವೆಂದೂ, ಈ ಪ್ರದೇಶವು ರಾಜಾಜಿನಗರ ಗೃಹ 
ನಿರ್ಮಾಣ ಸಹಕಾರ ಸಂಘದ ಮಾಲೀಕತ್ವಕ್ಕೆ ಸೇರಿರುವುದಾಗಿ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಬೆ೦ಗಳೂರು ರವರ ಪತ್ರದ ಸಂಖ್ಯೆ 
ಕಕೊಅಮ/ಕಂ/ಘೋ/2012-13, ದಿನಾಂಕ: 29-05-2012 ರಂತೆ ವರದಿ ಸಲ್ಲಿಸಿರುತ್ತಾರೆ. ಹಾಗೆಯೇ ಸದರಿ ಕೊಳಚೆ ಪ್ರದೇಶವನ್ನು ಈ ಜಾಗದಿಂದ 
ಬೇರೆಡೆಗೆ ಸ್ಥಳಾಂತರಿಸುವಂತೆ ಹಾಗೂ ಈ ಸಂಬಂಧದಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರ 
ಕಲಂ 11 ರಡಿ ಕೊಳಚೆ ಪ್ರದೇಶ ಸ್ಥಳಾ೦ತರಿಸುವಿಕೆಯ ಉದ್ದೇಶಕ್ಕಾಗಿ ಮಾತ್ರ ಅಧಿಸೂಚನೆ ಹೊರಡಿಸುವುದು ಅವಶ್ಯವಿರುವುದಾಗಿ ಆಯುಕ್ತರು, ಕರ್ನಾಟಕ 
ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಬೆಂಗಳೂರು ರವರ ವರದಿಯಿಂದ ತಿಳಿದು ಬಂದಿರುತ್ತದೆ. ಆದ್ದರಿಂದ ಈ ಪ್ರದೇಶದ ಸುಮಾರು 115 ಕುಟುಂಬಗಳನ್ನು 
ಬೇರೆಡೆಗೆ ಸ್ಥಳಾಂತರಿಸುವ ಬಗ್ಗೆ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್‌ 11 (1ರಡಿ ಕೊಳಚೆ 
ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡು ಬಂದಿರುತ್ತದೆ. 


ಮೇಲ್ಕಂಡ ಅ೦ಶಗಳ ಹಿನ್ನೆಲೆಯಲ್ಲಿ ಈ ಕೆಳಕ೦ಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973 ರ ಕಲಂ 11 (1) ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ 
ಪ್ರದೇಶವನ್ನು ಕೇವಲ ಅಲ್ಲಿಂದ ಬೇರೆಡೆಗೆ ಸ್ಥಳಾಂತರಿಸುವ ಉದ್ದೇಶಕ್ಕೆ ಕೊಳಚೆ ಪ್ರದೇಶವೆಂದು ಅಂತಿಮವಾಗಿ ಈ ಮೂಲಕ ಘೋಷಿಸಲಾಗಿದೆ. 


ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಷೆಡ್ಯೂಲ್‌ 
ಬೆಂಗಳೂರು ಉತ್ತರ ತಾಲ್ಲೂಕು (ರಾಜರಾಜೇಶ್ವರಿ ವಿಧಾನ ಸಭಾ ಕ್ಷೇತ್ರದ) ಯಶವಂತಪುರ ಹೋಬಳಿ, ಶ್ರೀಗಂಧದ ಕಾವಲು ಗ್ರಾಮದ 
ಪಾಪರೆಡ್ಡಿಪಾಳ್ಯ (ಬಿನ್ನಿ ಲೇಔಟ್‌) ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ 












































ಕೊಳಚೆ ಚೆಕ್ಕುಬ೦ದಿಗಳು 
ಕಸ ಕೊಳಚೆ ಪ್ರದೇಶದ ಹೆಸರು ಪ್ರದೇಶದಲ್ಲಿರುವ ಸರ್ವೆ | ವಿಸ್ತೀರ್ಣ 
ಶ್ರಸಂ 
ಮತ್ತು ಸ್ಥಳ ಜಮೀನಿನ ನಂ. | ಎ/ಗು೦ | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಮಾಲೀಕರ ಹೆಸರು 
1 ಪಾಪರೆಡ್ಡಿಪಾಳ್ಯ (ಬಿನ್ನಿಲೇಔಟ್‌) | ರಾಜಾಜಿನಗರ ಗೃಹ | 38ರ 1-10 ಇದೇ ಸರ್ವೆ | ಇದೇ ಸರ್ವೆ | ಇದೇ ಇದೇ 
ಶ್ರೀಗಂಧದ ಕಾವಲು ಗ್ರಾಮ, | ನಿರ್ಮಾಣ ಸಹಕಾರ | ಬ್ಯ ನಂ. ಉಳಿಕೆ | ನಂ. ಉಳಿಕೆ | ಸರ್ವೆ ನಂ. | ಸರ್ವೆ ನಂ. 
ಯಶವಂತಪುರ ಹೋಬಳಿ, | ಸಂಘ ೪ ಖಾಲಿ ಜಾಗ | ಖಾಲಿ ಜಾಗ | ಉಳಿಕೆ ಉಳಿಕೆ 
ಬೆಂಗಳೂರು ಉತ್ತರ ತಾಲ್ಲೂಕು ಖಾಲಿ ಖಾಲಿ 
ಜಾಗ ಜಾಗ 
ಎಂ.ಕೆ. ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 


PRG ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಶ್ರ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ ಭಾಗ-೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಂತಿಮ ಅಧಿಸೂಚನೆ 


ಸಂಖ್ಯೆ: ಕೆ.ಎಸ್‌.ಎ. ಸಿಆರ್‌ 06/09-10, ದಿನಾಂಕ 22ನೇ ಜೂನ್‌, 2012 


ಸಂಖ್ಯೆ: ಕೆಎಸ್‌ಎ ಸಿಆರ್‌ 6/09-10, ದಿನಾಂಕ: 22-06-2009ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಿ, 
ಅದರಲ್ಲಿ ಸದರಿ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿರುವ ಬೆಂಗಳೂರು ದಕ್ಷಿಣ ತಾಲ್ಲೂಕು, ಬೇಗೂರು ಹೋಬಳಿ, ಎನ್‌.ಎಸ್‌. ಪಾಳ್ಯ ಗ್ರಾಮ ಜೆ.ಡಿ. ಮರ 
ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರ ಅಡಿಯಲ್ಲಿ ಪ್ರಾರಂಭಿಕವಾಗಿ 
ಕೊಳಚೆ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಈ ಬಗ್ಗೆ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮ೦ಡಳಿ, ಬೆ೦ಗಳೂರು ಇವರು ವರದಿ ಸಲ್ಲಿಸಿ, ಈ ಪ್ರದೇಶದಲ್ಲಿ ಗುಡಿಸಲುಗಳು 
ಇರುವುದರಿಂದ ಈ ಪ್ರದೇಶವು ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಇದನ್ನು ಕೊಳಚೆ ಪ್ರದೇಶವೆಂದು ಅಂತಿಮವಾಗಿ ಘೋಷಿಸುವಂತೆ ತಿಳಿಸಿರುತ್ತಾರೆ 
ಹಾಗೂ ಪ್ರಿಲಿಮಿನರಿ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಈವರೆಗೆ ಯಾವುದೇ ಆಕ್ಷೇಪಣೆ ಬಂದಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 


ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಗುಡಿಸಲು/ಮನೆಗಳು ದುರಸ್ಥಿ ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ, ಚರಂಡಿ ಇತ್ಯಾದಿ ಮೂಲಭೂತ 
ಸೌಕರ್ಯಗಳಿಲ್ಲದೆ ಅನಾರೋಗ್ಯದ ವಾತಾವರಣ ಉಂಟಾಗಿರುತ್ತದೆ. ಸದರಿ ಪ್ರದೇಶವನ್ನು ಅಭಿವೃದ್ಧಿ ಪಡಿಸುವುದು ಅತ್ಯಗತ್ಯವಾಗಿರುತ್ತದೆ. ಆದ್ದರಿಂದ 
ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ 
ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 


ಷೆಡ್ಯೂಲ್‌ 
ಬೆಂಗಳೂರು ದಕ್ಷಿಣ ತಾಲ್ಲೂಕು ಬೇಗೂರು ಹೋಬಳಿ, ಎನ್‌.ಎಸ್‌. ಪಾಳ್ಯ ಗ್ರಾಮ ಜೆ.ಡಿ. ಮರ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃ 


ಬಿ 












































ಕೊಳಚೆ ಚೆಕ್ಕುಬಂದಿಗಳು 
೫ ಕೊಳಚೆ ಪ್ರದೇಶದ ಹೆಸರು ಪ್ರದೇಶದಲ್ಲಿರುವ ಸರ್ವೆ | ವಿಸ್ತೀರ್ಣ 
ik ಮತ್ತು ಸ್ಥಳ ಜಮೀನಿನ ನಂ. | ಎ/ಗು೦ | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಮಾಲೀಕರ ಹೆಸರು 
1 ಜೆ.ಡಿ. ಮರ ಕೊಳಚೆ ಪ್ರದೇಶ | ಎಂ.ಜಿ. ಶಾಂತ | 135 7-29 ಖಾಲಿ ಬನ್ನೇರುಘಟ್ಟ ಕೈಗಾರಿಕಾ ಎನ್‌.ಎಸ್‌. 
ಎನ್‌.ಎಸ್‌. ಪಾಳ್ಯ ಗ್ರಾಮ, | ಕುಮಾರ್‌ ಬಿನ್‌ | ಹ ಪ್ರದೇಶ ರಸ್ತೆ ಪ್ರದೇಶ ಪಾಳ್ಯ ರಸ್ತೆ 
ಬೇಗೂರು ಹೋಬಳಿ, | ಎಂ.ಎನ್‌. 74 
ಬೆಂಗಳೂರು ದಕ್ಷಿಣ ತಾಲ್ಲೂಕು, | ಗೋಪಾಲ ರೆಡ್ಡಿ 
ಎಂ.ಕೆ. ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 
೧೧7 ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಂತಿಮ ಅಧಿಸೂಚನೆ 
ಸಂಖ್ಯೆ: ಕೆಎಸ್‌.ಎ. ಸಿಆರ್‌ 34/2012-13, ದಿನಾಂಕ 28ನೇ ಡಿಸೆಂಬರ್‌, 2012 


ಬೆಂಗಳೂರು ನಗರದ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ (ಮುತ್ಯಾಲನಗರ ಜೆ.ಪಿ. ಪಾರ್ಕ್‌ ಹಿಂಭಾಗದ ರೈಲ್ವೆ ಸ್ಲಂ) ಈ 
ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ ವಾಸವಿದ್ದ 81 ಕುಟುಂಬಗಳ 311 ಜನರ ವಾಸದ ಗುಡಿಸಲುಗಳು ಇದ್ದಂತಹ ಪ್ರದೇಶವು ಅತ್ಯಂತ 
ಅನಾರೋಗ್ಯ ಮತ್ತು ಮಾಲಿನ್ಯದಿಂದ ಕೂಡಿದ್ದು, ಮೂಲಭೂತ ಸೌಕರ್ಯಗಳಿಲ್ಲದೆ ಅನಾರೋಗ್ಯಕರ ಪರಿಸರದಿಂದ ಕೂಡಿದ್ದು, ಸದರಿ ಕೊಳಚೆ ಪ್ರದೇಶದ 
ಜಮೀನು ರೈಲ್ವೆ ಇಲಾಖೆಗೆ ಸೇರಿದ ಸ್ವತ್ತಾಗಿತ್ತು ಸದರಿ ಕೊಳಚೆ ಪ್ರದೇಶ ಕಳೆದ 15 ವರ್ಷಗಳಿಂದ ಅಸ್ತಿತ್ವದಲ್ಲಿರುವುದಾಗಿಯೂ ಇದನ್ನು ಸ್ಥಳಾಂತರಿಸಿ 
ಅಭಿವೃದ್ಧಿಪಡಿಸುವ ಅಗತ್ಯತೆ ಇದೆಯೆಂದು ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಮುಂದುವರೆದು, ಸದರಿ ಕೊಳಚೆ ಪ್ರದೇಶವನ್ನು ದಿನಾಂಕ: 25-07-2012ರಂದು ರೈಲ್ವೆ ಇಲಾಖೆ ಅಧಿಕಾರಿಗಳು ಪೂರ್ಣವಾಗಿ 
ತೆರವುಗೊಳಿಸಿದ್ದು, ಇಲ್ಲಿನ 81 ಕುಟು೦ಬಗಳ 311 ಜನ ಕೊಳಚೆ ನಿವಾಸಿಗಳು ಸಂಪೂರ್ಣವಾಗಿ ನೆಲೆ ಕಳೆದುಕೊಂಡಿದ್ದು, ಪ್ರಸ್ತುತ ಚದುರಿದಂತೆ ಬೇರೆ ಬೇರೆ 
ಕಡೆ ಇರುತ್ತಾರೆ. ಈ ಸಂಬಂಧ ದಿನಾಂಕ: 20-12-2012 ರಂದು ಈ ಕೊಳಚೆ ಪ್ರದೇಶದ ನಿರ್ಗತಿಕರ ಪುನರ್‌ ವಸತಿಗಾಗಿ ದಲಿತ/ಸ್ತಂ ನಿವಾಸಿಗಳು ಅವರ 
ಮುಖಂಡರು ಹಾಗೂ ಮಂಡಳಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಚರ್ಚಿಸಲಾಗಿದ್ದು, ಅದರಂತೆಯೇ ಇವರ ತಾತ್ಕಾಲಿಕ ಪುನರ್‌ ವಸತಿಗಾಗಿ ಬೆಂಗಳೂರು 
ಉತ್ತರ (ಅಪರ) ತಾಲ್ಲೂಕು ಯಲಹಂಕ ಹೋಬಳಿಯ ಸಿಂಗಾಪುರ ಗ್ರಾಮದ ಸ.ನಂ. 109ರ ಬ್ಲಾಕ್‌ ನಂ. 1 ರಲ್ಲಿನ 0-24 ಗುಂಟೆ, ಬ್ಲಾಕ್‌ ನಂ. 2 ರಲ್ಲಿ 
0-15 ಗುಂಟೆ ಒಟ್ಟು 0-39 ಗುಂಟೆ ಸರ್ಕಾರಿ ಗೋಮಾಳ ಜಮೀನನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 71 ರ ಅಡಿಯಲ್ಲಿ ಕೊಳಚೆ 
ಅಭಿವೃದ್ಧಿ ಮಂಡಳಿಗೆ ಕಾಯ್ದಿರಿಸಿ ಈ ಕಛೇರಿಯ ಆದೇಶ ಸಂಖ್ಯೆ : ಎಲ್‌.ಎನ್‌.ಡಿ (ಎನ್‌ಎ) ಸಿಆರ್‌ ಸಂಖ್ಯೆ: 11/2012-13, ದಿನಾಂಕ: 26-12-2012 
ರಂದು ಹೊರಡಿಸಲಾಗಿರುತ್ತದೆ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ ೨೩ 





ಪ್ರಸ್ತುತ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತದ ವ್ಯಾಪ್ತಿಯ ಮುತ್ಯಾಲನಗರ ಜೆ.ಪಿ. ಪಾರ್ಕ್‌ ಹಿಂಭಾಗದ ರೈಲ್ವೆ ಸ್ವತ್ತಿನಿಂದ ತೆರವುಗೊಂಡಿರುವ 
ಕೊಳಚೆ ಪ್ರದೇಶದ 81 ಕುಟುಂಬಗಳ ತಾತ್ಕಾಲಿಕ ಪುನರ್‌ ವಸತಿಗಾಗಿ ಕಾಯ್ದಿರಿಸಲಾದ ಈ ಕೆಳಕಂಡ ಪ್ರದೇಶವನ್ನು ಕರ್ನಾಟಕ ಕೊಳಗೇರಿ ಪ್ರದೇಶಗಳ 
(ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 111) ರ ಅಡಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರುರವರು "ಕೊಳಚೆ ಪ್ರದೇಶ'ವೆ೦ದು ಘೋಷಿಸಲು ಉದ್ದೇಶಿಸಲಾಗಿದೆ. 


ಷೆಡ್ಯೂಲ್‌ 
ಮೇಲ್ಕಂಡ ಪ್ರದೇಶದಲ್ಲಿ ಅಸಿತ್ವದಲ್ಲಿದ್ದ, ಈಗ ಅಲ್ಲಿಂದ ಸಂಪೂರ್ಣವಾಗಿ ತೆರವುಗೊಳಿಸಲ್ಪಟ್ಟ ಕೊಳಚೆ ಪ್ರದೇಶವನ್ನು ಬೆ೦ಗಳೂರು ಉತ್ತರ 


(ಅಪರ) ತಾಲ್ಲೂಕು, ಯಲಹಂಕ ಹೋಬಳಿಯ ವ್ಯಾಪ್ತಿಯಲ್ಲಿರುವ ಸಿಂಗಾಪುರ ಗ್ರಾಮದ ಸ.ನಂ. 109ರ ಬ್ಲಾಕ್‌ ನಂ. 1 ರಲ್ಲಿನ 0-24 ಗುಂಟೆ, ಬ್ಲಾಕ್‌ ನಂ. 
2 ರಲ್ಲಿ 0-15 ಗುಂಟೆ ಒಟ್ಟು 0-39 ಗುಂಟೆ ಜಮೀನಿನಲ್ಲಿ 


ತಾತ್ಕಾಲಿಕವಾಗಿ ಪುನರ್‌ ವಸತಿ ಕಲ್ಪಿಸಲು ಕಾಯ್ದಿರಿಸಿದ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃ 


pr) 















































ಕೊಳಚೆ ಚೆಕ್ಕುಬಂದಿಗಳು 
es ಕೊಳಚೆ ಪ್ರದೇಶದ ಹೆಸರು ಪ್ರದೇಶದಲ್ಲಿರುವ ಸರ್ವೆ | ವಿಸ್ತೀರ್ಣ 
ಸ ಮತ್ತು ಸ್ಥಳ ಜಮೀನಿನ ನಂ. | ಎ/ಗು೦ | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಮಾಲೀಕರ ಹೆಸರು 
1 ಮುತ್ಯಾಲನಗರ ಜೆ.ಪಿ. ಸರ್ಕಾರಿ ಸಂ.ನಂ. | 0-24 | ಸ.ನಂ. 109 | ಸ.ನಂ. 107ರ | ಆಸ್ಪತ್ರೆ ಜಾಗ | ಸಿ.ಎಂ.ಸಿ. 
ಪಾರ್ಕ್‌ ಹಿಂಭಾಗದ ಗೋಮಾಳ 109 ಗುಂಟೆ | ರಲ್ಲಿನ ರಸ್ತೆ | ಜಾಗ ಮನೆಗಳು 
ನಿರಾಶ್ರಿತರ ರೈಲ್ವೆ ಕೊಳಚೆ (ಬ್ಲಾಕ್‌ ಜಾಗ 
ಪ್ರದೇಶ ನಂ. 1) 
ಸಂ.ನಂ. | 0-15 |ಸಂ.ನಂ. 56 | ರಸ್ತೆ ಸ.ನಂ.109ರ | ಆಶ್ರಯ 
109 ಗುಂಟೆ ಉಳಿಕೆ ಮನೆಗಳು 
(ಬ್ಲಾಕ್‌ ಜಾಗ 
ನಂ. 2) 
ಡಾ| ಜಿ.ಸಿ. ಪ್ರಕಾಶ್‌, 
ಜಿಲ್ಲಾಧಿಕಾರಿಗಳು, 
PR8 ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ಸಂಖ್ಯೆ: ಕೆಎಸ್‌.ಎ. ಸಿಆರ್‌ 79/2011-12, ದಿನಾಂಕ 04ನೇ ಜೂನ್‌, 2012 


ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ ಇರುವ ಮನೆಗಳು ಒತ್ತೊತ್ತಾಗಿದ್ದು, ಜನರು ಸಾಮಾನ್ಯ ಸ್ಥಿತಿಯಲ್ಲಿ ವಾಸಿಸಲು 
ಅನಾನುಕೂಲ ಉಂಟಾಗಿದ್ದು, ಹಾಲಿ ಇರುವ ಗುಡಿಸಲುಗಳ ದುರಸ್ಥಿ ಇಲ್ಲದೇ ಕುಡಿಯುವ ನೀರು, ಬೀದಿ ದೀಪ, ಚರಂಡಿ, ಇತ್ಯಾದಿ ಮೂಲಭೂತ 
ಸೌಕರ್ಯಗಳಿಲ್ಲದ ಕಾರಣ ಅನಾರೋಗ್ಯ ವಾತಾವರಣ ಉಂಟಾಗಿರುವುದನ್ನು ಅಧಿಕಾರಿಗಳು ವರದಿ ಮಾಡಿರುತ್ತಾರೆ. ಈ ಪ್ರದೇಶವು ಜನಸ೦ದಣಿಯಿಂದ 
ಕೂಡಿದ್ದು, ಮಾಲಿನ್ಯ ಮತ್ತು ಅನಾರೋಗ್ಯಕರ ವಾತಾವರಣದಿಂದ ಕೂಡಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರ ಅಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಆಯುಕ್ತರು, ಕರ್ನಾಟಕ ಕೊಳಗೇರಿ 
ಅಭಿವೃದ್ಧಿ ಮಂಡಳಿ, ಬೆಂಗಳೂರು ರವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು 
“ಕೊಳಚೆ ಪ್ರದೇಶ” ವೆಂದು ಪ್ರಾಥಮಿಕವಾಗಿ ಘೋಷಿಸಲು ಉದ್ದೇಶಿಸಿರುತ್ತಾರೆ. 


ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ ಭಾಗ-೬ 





ಷೆಡ್ಯೂಲ್‌ 
ಬೆಂಗಳೂರು ನಗರದ ರಾಜರಾಜೇಶ್ವರಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಶ್ರೀಗಂಧದ ಕಾವಲು ಗ್ರಾಮದ ನೀಲಗಿರಿ ತೋಪು 
(ವಿಘ್ನೇಶ್ವರ ನಗರ) ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ 












































ಕೊಳಚೆ ಪ್ರದೇಶದಲ್ಲಿರುವ | ಜೆಕ್ಷುಬಂದಿಗಳು 
ಕೊಳಚೆ ಪ್ರದೇಶದ ಹೆಸರು ಸ್ಯ ಸರ್ವೆ | ವಿಸ್ತೀರ್ಣ ಈ 
ಕ್ರ.ಸಂ ಈ ಜಮೀನಿನ ಮಾಲೀಕರ 
ಮಖ್ರುಸ್ಥಳ ಹೆಸರು ನಂ. | ಎ/ಗು೦ | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 ನೀಲಗಿರಿ ತೋಪು 1) ನಾಗಮ್ಮ ಕೋಂ 3 0-17 ಇದೇ ಸರ್ವೆ | ಸ.ನಂ... 2ರ | ಸ.ನಂ. 2ರ | ಇದೇ 
(ವಿಘ್ನೇಶ್ವರ ನಗರ) ಮುನಿದಾಸಪ ನಂ. ಉಳಿಕೆ | ಖಾಲಿ ಜಾಗ | ಖಾಲಿ ಸರ್ವೆ ನಂ. 
ದಂಡಿ 
ಕೊಳಚೆ ಪ್ರದೇಶ 2) ಬಿ.ಎ. ಮುನಿಕೃಷ್ಣ ಖಾಲಿ ಜಾಗ ಮತ್ತು ಪಬ್ಲಿಕ್‌ | ಜಾಗ 
ಲ್‌ ಾ 
ಶ್ರೀಗಂಧದ ಕಾವಲು ಬಿನ್‌ ಲೇಟ್‌ ಅರಸಪ್ಪ ಸ ಸ 
ಗ್ರಾಮ, ಯಶವಂತಪುರ ಜಾಗ 
ಹೋಬಳಿ, ಬೆಂಗಳೂರು 
ಉತ್ತರ ತಾಲ್ಲೂಕು 
ಎಂ.ಕೆ. ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 
PRI ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ಸಂಖ್ಯೆ: ಕೆ.ಎಸ್‌.ಎ. ಸಿಆರ್‌ 71/2011-12, ದಿನಾಂಕ 20ನೇ ಏಪ್ರಿಲ್‌, 2012 


ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ ಇರುವ ಮನೆಗಳು ಒತ್ತೊತ್ತಾಗಿದ್ದು, ಜನರು ಸಾಮಾನ್ಯ ಸ್ಥಿತಿಯಲ್ಲಿ ವಾಸಿಸಲು 
ಅನಾನುಕೂಲ ಉಂಟಾಗಿದ್ದು, ಹಾಲಿ ಇರುವ ಗುಡಿಸಲುಗಳ ದುರಸ್ಥಿ ಇಲ್ಲದೇ ಕುಡಿಯುವ ನೀರು, ಬೀದಿ ದೀಪ, ಚರಂಡಿ, ಇತ್ಯಾದಿ ಮೂಲಭೂತ 
ಸೌಕರ್ಯಗಳಿಲ್ಲದ ಕಾರಣ ಅನಾರೋಗ್ಯಕರ ವಾತಾವರಣ ಉಂಟಾಗಿರುವುದನ್ನು ಅಧಿಕಾರಿಗಳು ವರದಿ ಮಾಡಿರುತ್ತಾರೆ. ಈ ಪ್ರದೇಶವು ಜನಸಂದಣಿಯಿಂದ 
ಕೂಡಿದ್ದು, ಮಾಲಿನ್ಯ ಮತ್ತು ಅನಾರೋಗ್ಯಕರ ವಾತಾವರಣದಿಂದ ಕೂಡಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರ ಅಡಿಯಲ್ಲಿ ಕೋಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 


ಆದ್ದರಿಂದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು 
“ಕೊಳಚೆ ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್‌ 
ಬೆಂಗಳೂರು ಉತ್ತರ ತಾಲ್ಲೂಕು, ಕಸಬಾ ಹೋಬಳಿ, ಭೂಪಸಂದ್ರ ಗ್ರಾಮದ ಅಂಬೇಡ್ಕರ್‌ ಬಂಡೆ ಕಾಲೋನಿ ಕೊಳಚೆ ಪ್ರದೇಶದ 
ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ 












































ಕೊಳಚೆ ಚೆಕ್ಕುಬಂದಿಗಳು 
ಕೊಳಚೆ ಪದೇಶದ ಹೆಸರು ಪದೇಶದಲ್ಲಿರುವ ಸರ್ವೆ | ವಿಸ್ತೀರ್ಣ 
ಕ್ರ.ಸಂ ಸ್ಟಾ ಣ್‌ ಷ್ಟ 
ಜು ಸಖನ ನಂ. | ಎ/ಗುಂ ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ 
ಮಾಲೀಕರ ಹೆಸರು ಚ ವ ವ 
1 ಅಂಬೇಡ್ಕರ್‌ ಬಂಡೆ ಕಾಲೋನಿ | ಬಿ.ಡಿ.ಎ. 31ರ | 0-10; | ಕೃಷ್ಣನಾರಾಯಣ ಮನೆ ನಂ. (ರಸ್ತೆ ರಸ್ತೆ 
ಕೊಳಚೆ ಪ್ರದೇಶ, ಭೂಪಸಂದ್ರ ಪೈಕಿ ರೆಸಿಡೆನ್ಸಿ ಮತ್ತು | 142 ಮತ್ತು 
ಗ್ರಾಮ, ಕಸಬಾ ಹೋಬಳಿ, ಖಾಸಗಿ ಶೀಟ್‌ | 118 
ಬೆಂಗಳೂರು ಉತ್ತರ ತಾಲ್ಲೂಕು ಮನೆಗಳು 
ಎಂ.ಕೆ. ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 


೧೧10 ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ ೨೫ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ಸಂಖ್ಯೆ: ಕೆ.ಎಸ್‌.ಎ. ಸಿಆರ್‌ 59/2011-12, ದಿನಾಂಕ 10ನೇ ಏಪ್ರಿಲ್‌, 2012 


ಬೆಂಗಳೂರು ನಗರದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತದ ವ್ಯಾಪ್ತಿಯ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ ಇರುವ 
33 ಕುಟುಂಬಗಳ ಗುಡಿಸಲುಗಳು ಹಾಗೂ ಸದರಿ ಕೊಳಚೆ ಪ್ರದೇಶದ ಸುತ್ತಮುತ್ತ ಇದ್ದಂತಹ ಒಕ್ಕುಲೆಬ್ಬಿಸಿರುವ 60 ಕುಟುಂಬಗಳು ಒಟ್ಟು 93 
ಕುಟುಂಬಗಳುಳ್ಳ ಕೊಳಚೆ ಪ್ರದೇಶ ಅತ್ಯಂತ ಅನಾರೋಗ್ಯ ಮತ್ತು ಮಾಲಿನ್ಯದಿಂದ ಕೂಡಿದ್ದು, ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ 
ದೀಪ, ಚರಂಡಿ, ರಸ್ತೆ, ಶೌಚಾಲಯ ಇತ್ಯಾದಿಗಳಿಂದ ವಂಚಿತವಾಗಿದ್ದು ಹಾಗೂ 1993 ರಿಂದಲೂ ಕೊಳಚೆ ಪ್ರದೇಶ ಅಸ್ತಿತ್ವದಲ್ಲಿರುವ ಬಗ್ಗೆ ಮತದಾರರ 
ಪಟ್ಟಿಯಲ್ಲಿ ಇವರ ಹೆಸರುಗಳಿರುತ್ತವೆ. ಸದರಿ ಪ್ರದೇಶವನ್ನು ಅವರ ಮೂಲ ಸ್ಥಳದಿಂದ ತೆರವುಗೊಳಿಸಿ, ಈ ಪ್ರದೇಶದ 33 ಕುಟುಂಬಗಳಿಗೆ ಪುನರ್ವಸತಿ 
ಕಲ್ಪಿಸುವುದು ಅತ್ಯಾವಶ್ಯವಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 
11) ರ ಅಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡು ಬಂದಿರುತ್ತದೆ. 


ಆದ್ದರಿಂದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಟನ್‌ 11 (1 ರಡಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು 
“ಕೊಳಚೆ ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 


ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಕಾರ್ಯದರ್ಶಿಗಳು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, 
ಶೇಷಾದ್ರಿಪುರ, ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 
ದಿನಾಂಕದಿಂದ (15) ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಷೆಡ್ಯೂಲ್‌ 
ಬೆಂಗಳೂರು ದಕ್ಷಿಣ ತಾಲ್ಲೂಕು, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕೆ.ಆರ್‌. ಮಾರುಕಟ್ಟೆ ವ್ಯಾಪ್ತಿಯಲ್ಲಿರುವ ಬಂಡಿಮಟ್‌ 
ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ 












































ಕೊಳಚೆ ಚೆಕ್ಕುಬ೦ದಿಗಳು 
ಟು [ ಚಾ ನಂ. | ಎ/ಗುಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಹೆಸರು 
1 ಬಂಡಿಮಟ್‌ ಕೊಳಚೆ ಬಿಬಿಎಂಪಿ ಸಿ.ಟಿ.ಎಸ್‌. 260 ಇದೇ ಸಿಟಿಎಸ್‌ | ಇದೇ ಇದೇ ಸಿಟಿಎಸ್‌ | ಸಿ.ಟಿ.ಎಸ್‌. 
ಪ್ರದೇಶ ನಂಬರ್‌ ಚದರ | ನಂಬರಿನ ಖಾಲಿ | ಸಿಟಿಎಸ್‌ ನಂಬರಿನ ಖಾಲಿ | ನಂಬರ್‌ 
ಚಾಮರಾಜಪೇಟೆ 3582 ಮೀಟರ್‌ | ಜಾಗ ಮತ್ತು | ನಂಬರಿನ ಜಾಗ ಮತ್ತು | 3569 
ವಿಧಾನಸಭಾ ಕ್ಷೇತ್ರ ಕಾರ್ಪೋರೇಷನ್‌ | ಖಾಲಿ ಕಾರ್ಪೋರೇಷನ್‌ 
ಬೆಂಗಳೂರು ದಕ್ಷಿಣ ಶೀಟ್‌ ಅಂಗಡಿ | ಜಾಗ ಅಂಗಡಿ 
ತಾಲ್ಲೂಕು ಮಳಿಗೆಗಳು ಮಳಿಗೆಗಳು 
ಎಂ.ಕೆ. ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 
PR11 ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಕಂದಾಯ ಇಲಾಖೆ 


6(1) ತಿದ್ದುಪಡಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಕಂ.ಇ.72ಭೂಸ್ಟಾತು 2012 ಬೆಂಗಳೂರು, ದಿನಾಂಕ: 12-12-2012 


ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆಯು ಕಂ.ಇ. 04 ಭೂಸ್ವಾತು 2011 
ದಿನಾಂಕ: 29-11-2011ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಭೂ ಸ್ವಾಧೀನ ಶಾಖೆ ಇವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ: 05-01-2012 ರಂದು ಕರ್ನಾಟಕ ರಾಜ್ಯ ಪತ್ರದ 13 ರಿಂದ 16 ರವರೆಗೆ ಭಾಗ-6ರಲ್ಲಿ ಮಲ್ಲೇನಹಳ್ಳಿ, ಉದ್ದೇಹೊಸಕೆರೆ, 
ಸೋಮಲಾಪುರ ಗ್ರಾಮಗಳ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂ ಸ್ವಾಧೀನಪಡಿಸಿರುವುದಾಗಿ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ 
ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 


೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ ಭಾಗ-೬ 

















ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ನಿಟ್ಟೂರು ಗ್ರಾಮ: ಮಲ್ಲೇನಹಳ್ಳಿ 
ಈ ಹಿಂದೆ 61) ರಂತೆ ಪ್ರಕಟವಾಗಿರುವುದು ಈಗ 6(1 ತಿದ್ದುಪಡಿ ಆಗಬೇಕಾಗಿರುವುದು 
ಕ್ರ.ಸಂ 6(1 ಕ್ರ.ಸಂ ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ಕೀರ್ಣ 
ಗ್ರಾಮ: ಮಲ್ಲೇನಹಳ್ಳಿ 
] 1) 36/ ಖುಷ್ಕಿ 0-10 36/ ತರಿ 0-10 





























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಲಲಿತಾ ಹಂದಿಗೋಳ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
P.R. 01 ಕಂದಾಯ ಇಲಾಖೆ (ಭೂಸ್ತಾಧೀನ 1:3) 


ಪಟ್ಟಣ ಪಂಚಾಯಿತಿ ಕಾರ್ಯಾಲಯ, ಮೂಡಿಗೆರೆ 
ಅಧಿಸೂಚನೆ 
ನಂ./ನಸತು/ಸಿಬ್ಬಂದಿ/ಸಿಆರ್‌ 112/2005-2006, ದಿನಾಂಕ: 15ನೇ ಸೆಪ್ಟೆಂಬರ್‌ 2012 
ಮಾಹಿತಿ ಹಕ್ಕು ಅಧಿನಿಯಮ 2005ರ ಪ್ರಕರಣ 5(1ರ ಮೇರೆಗೆ ಅರ್ಜಿದಾರರಿಗೆ ಸಕಾಲಕ್ಕೆ ಹಾಗೂ ನಿಗಧಿತ ಅವಧಿಯೊಳಗೆ ಅಗತ್ಯ ಮಾಹಿತಿ 


ನೀಡಲು ಅನುಕೂಲಕ್ಕಾಗಿ ಸದರಿ ಅಧಿನಿಯಮದ ಮೇರೆಗೆ ಈ ಕೆಳಕಂಡ ಮೂಡಿಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಾಖಾ 
ಮುಖ್ಯಸ್ಥರನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನಾಗಿ ನೇಮಿಸಲಾಗಿರುತ್ತದೆ. 


























ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಕ್ರ.ಸಂ ಕಾರ್ಯವ್ಹಾಪಿ 
ಹೆಸರು / ಹುದ್ದೆ ಹೆಸರು / ಹುದ್ದೆ ನಥ 
01 ಶ್ರೀ ಹೇಮರಾಜು ಪ್ರ.ದ.ಸ. ಶ್ರೀಮತಿ ಚಂದಕಲಾ ದ್ವಿದ.ಸ. ಕಛೇರಿಯ ಎಲ್ಲಾ ಶಾಖೆಗಳಿಗೆ 
ಸಂಬಂಧಿಸಿದ ವಿಷಯಗಳು 
ಎ.ವಿ. ಗಣೇಶ್‌ 
ಮುಖ್ಯಾಧಿಕಾರಿ 
P.D. 01 ಪಟಣ ಪಂಚಾಯಿತಿ, ಮೂಡಿಗೆರೆ 


ಆ 


ಪುರಸಭಾ ಕಾರ್ಯಾಲಯ ಕಡೂರು, ಚಿಕ್ಕಮಗಳೂರು ಜಿಲ್ಲೆ 
ಸಂಖ್ಯೆ: ಕ.ಪು/ಸಿ.ಆರ್‌.1/2012-13, ದಿನಾಂಕ: 19-12-2012 
ಕ.ಪು/ಸಿಬ್ಬಂದಿ/ಸಿಆರ್‌.1/2005-2006, ದಿನಾಂಕ: 15ನೇ ಅಕ್ಟೋಬರ್‌ 2005 


ಮಾಹಿತಿ ಹಕ್ಕು ಅಧಿನಿಯಮ 2005ರ ಪ್ರಕರಣ 5(1ರ ಮೇರೆಗೆ ಅರ್ಜಿದಾರರಿಗೆ ಸಕಾಲಕ್ಕೆ ಹಾಗೂ ನಿಗಧಿತ ಅವಧಿಯೊಳಗೆ ಅಗತ್ಯ ಮಾಹಿತಿ 
ನೀಡಲು ಅನುಕೂಲಕ್ಕಾಗಿ ಸದರಿ ಅಧಿನಿಯಮದ ಮೇರೆಗೆ ಈ ಕೆಳಕಂಡ ಕಡೂರು ಪುರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರನ್ನು ಸಾರ್ವಜನಿಕ 
ಮಾಹಿತಿ ಅಧಿಕಾರಿ ಹಾಗೂ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನಾಗಿ ನೇಮಿಸಲಾಗಿರುತ್ತದೆ. 


ಹೆಚ್ಚಿನ ಮಾಹಿತಿಗಾಗಿ website: www.kadurtown.gov.in ನ RTI4(1)b ನ ಅಂತರ್ಜಾಲದಲ್ಲಿ ವೀಕ್ಷಿಸಬಹುದಾಗಿದೆ. 














ಸಾರ್ವಜನಿಕ ಮಾಹಿತಿ ಸಹಾಯಕ ಸಾರ್ವಜನಿಕ ಮಾಹಿತಿ 
ಕ್ರಸಂ ಮೇಲ್ಮನವಿ ಪ್ರಾಧಿಕಾರ ಕಾರ್ಯವ್ಯಾಪ್ತಿ 
ಅಧಿಕಾರಿಗಳ ಹೆಸರು / ಹುದ್ದೆ ಅಧಿಕಾರಿ ಹೆಸರು / ಹುದ್ದೆ 
01 ಹೆಚ್‌.ಕೆ. ಮೋಹನ್‌ ವಿ.ಲತಾ ಟಿ.ಬಿ. ಕುಮಾರ್‌ ನಾಯಕ್‌ 

ವ್ಯವಸ್ಥಾಪಕರು ಪ್ರದ.ಸ. ಮುಖ್ಯಾಧಿಕಾರಿ 

ಮೊ: 9916928317 ಮೊ: 8970227306 ಮೊ: 9902638586 
ಲೀಲಾವತಿ ಪುರಸಭೆಗೆ ಸಂಬಂಧಿಸಿದ 
ಬೆರಳಚ್ಚುಗಾರರು ಎಲ್ಲಾ ಕೆಲಸಗಳು 
ಪುರಸಭೆ ಕಡೂರು 
ಮೊ: 8970197960 




















ಮುಖ್ಯಾಧಿಕಾರಿ 
ಪುರಸಭೆ ಕಡೂರು 
P.D. 14 ಚಿಕ್ಕಮಗಳೂರು ಜಿಲ್ಲೆ. 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ ಶ್ರ 





ಪುರಸಭಾ ಕಾರ್ಯಾಲಯ ಮದ್ದೂರು, ಮಂಡ್ಯ ಜಿಲ್ಲೆ-571428 
ಅಧಿಸೂಚನೆ 
ನಂ: ಪುಕಾಮ/ಮಾ.ಹ/ಸಿ.ಆರ್‌/2/2012-13, ದಿನಾಂಕ: 20-11-2012 
ಮಾಹಿತಿ ಹಕ್ಕು ಅಧಿನಿಯಮ 2005ರ ಪ್ರಕರಣ 5(1)ರ ಮೇರೆಗೆ ಅರ್ಜಿದಾರರಿಗೆ ಸಕಾಲಕ್ಕೆ ಹಾಗೂ ನಿಗಧಿತ ಅವಧಿಯೊಳಗೆ ಮಾಹಿತಿ ನೀಡಲು 


ಅನುಕೂಲಕ್ಕಾಗಿ ಸದರಿ ಅಧಿನಿಯಮದ ಮೇರೆಗೆ ಈ ಕೆಳಕಂಡ ಮದ್ದೂರು ಪುರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮುಖ್ಯಸ್ಥರನ್ನು ಸಾರ್ವಜನಿಕ 
ಮಾಹಿತಿ ಅಧಿಕಾರಿ ಹಾಗೂ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನಾಗಿ ನೇಮಿಸಲಾಗಿರುತ್ತದೆ. 





ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ 


ಹ 
ಕಸಂ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ 


ಕಾರ್ಯವ್ನಾಪಿ 
ಕ್ರ 





ಹೆಸರು / ಹುದ್ದೆ ಹೆಸರು / ಹುದ್ದೆ 
1 ಶ್ರೀಮತಿ ಎಸ್‌.ಜಿ. ನಾಗರತ್ನ ಶೀಮತಿ ಜಿ.ಕಲ್ಪನಾ, ಪ್ರ.ದ.ಸ. ಆಡಳಿತ ಶಾಖೆಗೆ ಸಂಬಂಧಿಸಿದ ವಿಷಯಗಳು 
ವ್ಯವಸ್ಥಾಪಕರು ಸಿಬ್ಬಂದಿ ಶಾಖೆ ವಿಷಯ ನಿರ್ವಹಕರು 





2 ಶ್ರೀ ಎನ್‌. ನಾಗೇಂದ, 
ಕಂದಾಯ ಅಧಿಕಾರಿ 


ಶ್ರೀ ಜಿ.ಆನಂದ, ಪ್ರಥಮ ದರ್ಜೆ ಕಂದಾಯ 
ನಿರೀಕ್ಷಕರು, 


ಕಂದಾಯ ಶಾಖೆಗೆ ಸಂಬಂಧಿಸಿದ ವಿಷಯಗಳು 





3 ಶ್ರೀಮತಿ ಎಸ್‌. ಮಿನಾಕ್ಷಿ 
ಪರಿಸರ ಅಭಿಯಂತರರು 


ಶ್ರೀ ಕೃಷ್ಣ ಪ್ರಸಾದ್‌, ಹಿರಿಯ ಆರೋಗ್ಯ 
ನಿರೀಕ್ಷಕರು 


ಆರೋಗ್ಯ ಶಾಖೆಗೆ ಸಂಬಂಧಿಸಿದ ವಿಷಯಗಳು 





4 ಶ್ರೀ ಕೆ.ಆರ್‌.ನಾಗರಾಜ್‌, 
ಕಿರಿಯ ಅಭಿಯಂತರರು 


ಶ್ರೀ ಅವೀಶ್‌, ಕಿರಿಯ ಅಭಿಯಂತರರು 


ತಾಂತ್ರಿಕ ಶಾಖೆಗೆ ಸಂಬಂಧಿಸಿದ ವಿಷಯಗಳು 





5 ಶ್ರೀ ಮೂರ್ತಿ, 
ಕಮ್ಯುನಿಟಿ ಅಪೇರ್ಸ್‌ ಆಫೀಸರ್‌ 


ಶ್ರೀ ಎಂ.ಎನ್‌.ಮಹೇಶ್‌, ಕಮ್ಯುನಿಟಿ 
ಆರ್ಗನೈಸರ್‌ 


ಎಸ್‌.ಜೆ.ಎಸ್‌.ಆರ್‌.ವೈ. ಶಾಖೆಗೆ ಸಂಬಂಧಿಸಿದ 
ವಿಷಯಗಳು 





6 ಶ್ರೀ ಎಸ್‌.ಚ೦ದ್ರಕಲಾ, ಅಕೌಂಟೆಂಟ್‌ 














ಲೆಕ್ಕ ಶಾಖೆಗೆ ಸಂಬಂಧಿಸಿದ ವಿಷಯಗಳು 





೧.0.15 


ಶ್ರೀ ಚಿಕ್ಕನಂಜಯ್ಯ, ಕೆ.ಎಂ.ಎ.ಎಸ್‌. 
ಮುಖ್ಯಾಧಿಕಾರಿ 
ಪುರಸಭೆ ಮದ್ದೂರು 


ಕೊಪ್ಪ ಟೌನ್‌ ಪಂಚಾಯಿತಿ ಕಾರ್ಯಾಲಯ ಕೊಪ್ಪ-577126, ಚಿಕ್ಕಮಗಳೂರು ಜಿಲ್ಲೆ 


ಅಧಿಸೂಚನೆ 


ಸಂ: ಪ.ಪಂ.ಕೊ ಮಾಹ.ಸಿ.ಆರ್‌/2/2012-13, ದಿನಾಂಕ: 20-12-2012 


ಮಾಹಿತಿ ಹಕ್ಕು ಅಧಿನಿಯಮ 2005ರ ಪ್ರಕರಣ 5(1ರ ಮೇರೆಗೆ ಅರ್ಜಿದಾರರಿಗೆ ಸಕಾಲಕ್ಕೆ ಹಾಗೂ ನಿಗಧಿತ ಅವಧಿಯೊಳಗೆ ಅಗತ್ಯ ಮಾಹಿತಿ 
ನೀಡಲು ಅನುಕೂಲಕ್ಕಾಗಿ ಸದರಿ ಅಧಿನಿಯಮದ ಮೇರೆಗೆ ಈ ಕೆಳಕಂಡ ಕೊಪ್ಪ ಪಟ್ಟಣ ಪಂಚಾಯ್ದಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಯವರನ್ನು 


ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನಾಗಿ ನೇಮಿಸಲಾಗಿರುತ್ತದೆ. 





ಸಾರ್ವಜನಿಕ ಮಾಹಿತಿ ಅಧಿಕಾರಿಯ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ 




















೧,೧. 16 


ಕ್ರಸಂ ಮೇಲ್‌ ಮನವಿ ಅಧಿಕಾರಿ ಹುದ್ದೆ 
ಹೆಸರು (ಹುದ್ದೆ) ಹೆಸರು (ಹುದ್ದೆ) `ಸ 
1 ಶ್ರೀ ಎ.ಉಮೇಶ್‌, ದ್ವಿದ.ಸಹಾಯಕರು | ಶ್ರೀ ಕೆ.ಎಸ್‌. ಮಂಜುನಾಥ್‌, ಶ್ರೀ ಎಂ.ಟಿ. ಶಂಕರಪ್ಪ 
ಪ್ರದ.ಸಹಾಯಕರು ಮುಖ್ಯಾಧಿಕಾರಿಗಳು 
ಮುಖ್ಯಾಧಿಕಾರಿ 


ಪಟ್ಟಣ ಪಂಚಾಯಿತಿ ಕೊಪ್ಪ 


ಪಟ್ಟಣ ಪಂಚಾಯಿತಿ ಕಾರ್ಯಾಲಯ, ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆ-577139 


ಅಧಿಸೂಚನೆ 


ಸಂ: ಶೃ.ಪ.ಪಂ.ಸಿಬ್ಬಂದಿ.ಸಿಆರ್‌ (1)/2012-13, ದಿನಾಂಕ: 22-09-2012 








ಮಾಹಿತಿ ಹಕ್ಕು ಅಧಿನಿಯಮ 2005ರ ಪ್ರಕರಣ 5(1ರ ಮೇರೆಗೆ ಅರ್ಜಿದಾರರಿಗೆ ಸಕಾಲಕ್ಕೆ ಹಾಗೂ ನಿಗಧಿತ ಅವಧಿಯೊಳಗೆ ಅಗತ್ಯ ಮಾಹಿತಿ 
ನೀಡಲು, ಸಾರ್ವಜನಿಕ ಅನುಕೂಲಕ್ಕಾಗಿ ಸದರಿ ಅಧಿನಿಯಮದ ಮೇರೆಗೆ, ಪಟ್ಟಣ ಪಂಚಾಯಿತಿ, ಶೃಂಗೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ 
ಅಧಿಕಾರಿಗಳನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿದೆ. 





























೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೦, ೨೦೧೩ ಭಾಗ-೬ 
ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ 

ಕ್ರಸಂ ಕಾರ್ಯವ್ಯಾಪ್ತಿ 
ಹೆಸರು (ಹುದ್ದೆ) ಹೆಸರು (ಹುದ್ದೆ) ಹ 

1 ಕೆ.ಆರ್‌.ಹುಸೇನ್‌, ಪ್ರ.ದ.ಸ. ಸಿ.ಜಿ.ಚ೦ದ್ರಶೇಖರ್‌, ದ್ವಿ.ದ.ಸ. ಪಟ್ಟಣ ಪಂಚಾಯಿತಿ, ಶೃಂಗೇರಿಗೆ 
ಪಟ್ಟಣ ಪಂಚಾಯಿತಿ, ಶೃಂಗೇರಿ ಪಟ್ಟಣ ಪಂಚಾಯಿತಿ, ಶೃಂಗೇರಿ ಸಂಬಂಧಿಸಿದ ಎಲ್ಲಾ ಶಾಖೆಗಳು 
ಎನ್‌.ಚಂದ್ರಶೇಖರ 
ಮುಖ್ಯಾಧಿಕಾರಿ 

೧.೧. 17 ಪಟ್ಟಣ ಪಂಚಾಯಿತಿ, ಶೃಂಗೇರಿ 


ಪುರಸಭಾ ಕಾರ್ಯಾಲಯ ಗೌರಿಬಿದನೂರು-561208, ಚಿಕ್ಕಬಳ್ಳಾಪುರ ಜಿಲ್ಲೆ 


ಸಾರ್ವಜನಿಕ ಪ್ರಕಟಣೆ 


ನಂ:ಎಂ.ಯು.ಎನ್‌:ಮಾ.ಹ.ಅ:ಸಿಆರ್‌;116:2012-13, ದಿನಾಂಕ :-21/012/2012 
ಮಾಹಿತಿ ಹಕ್ಕು ಅಧಿನಿಯಮ 2005 ರ ಅಡಿಯಲ್ಲಿ ಸೆಕ್ಷನ್‌ 41ಎ ಮತ್ತು 41) ಬಿ ಸ್ವಯಂ ಪ್ರೇರಣೆಯಿಂದ ಪ್ರಕಟಸಬೇಕಾದ ಕಛೇರಿ 


ಮಾಹಿತಿಯನ್ನು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಆಡಳಿತಾ ಸುಧಾರಣೆ ಜನ ಸ್ಪಂದನ) 
ಬೆಂಗಳೂರು ರವರ ಸುತ್ತೋಲೆ ಸಂಖ್ಯೆ ಸಿಆಸುಇ :44 :ಆರ್‌.ಟಿ.ಐ :2009 ದಿನಾಂಕ :-13-08-2012 ರಂತೆ ಮಾಹಿತಿಯನ್ನು ಪುರಸಭೆ ಗೌರಿಬಿದನೂರು 
ಅ೦ರ್ತಜಾಲದಲ್ಲಿ ಪ್ರಕಟಿಸುವಂತೆ ನಿರ್ದೇಶಿಸಿರುವಂತೆ ಮಾಹಿತಿಯನ್ನು ವೆಬ್‌ಸೈಟ್‌ www.gowribidanurtown.gov.inನಲ್ಲಿ ಪ್ರಕಟಿಸಲಾಗಿರುತ್ತದೆ. ಹಾಗೂ ಈ 
ಕೆಳಕ೦ಡ ಅಧಿಕಾರಿಗಳನ್ನು ಪ್ರಾಧಿಕಾರದ ಜವಾಬ್ದಾರರನ್ನಾಗಿ ನೇಮಕ ಮಾಡಲಾಗಿದೆ. 

1) ಪ್ರಥಮ ಅಫೀಲು ಪ್ರಾಧಿಕಾರ :- ಎಂ.ಖಾಜಾ ಮೊಯಿನುದ್ದೀನ್‌,ಮುಖ್ಯಾಧಿಕಾರಿ 

2) ಸಾರ್ವಜನಿಕ ಮಾಶಿತಿ ಅಧಿಕಾರಿ:- ಜಿ.ವಿ.ತಿಮ್ಮರಾಜು, ಪರಿಸರ ಅಭಿಯಂತರರು 

3) ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ:- ಆರ್‌.ಶಿವಶಂಕರ್‌ ಪ್ರ.ದ.ಸ 

4) ಅಭಿಲೇಖಾಲಯದ ನಿರ್ವಾಹಕರು:- ಮಂಜುಳ ದ್ವಿ.ದ.ಸ 

ಮುಖ್ಯಾಧಿಕಾರಿ 


೧.೧. 18 ಪುರಸಭೆ ಗೌರಿಬಿದನೂರು 


ಪಟ್ಟಣ ಪಂಚಾಯಿತಿ ಕಾರ್ಯಾಲಯ, ಹುಕ್ಕೇರಿ, ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
ಅಧಿಸೂಚನೆ 
ಪಪಂಹು:ಮಾಹಅ:ನೇಮಕ:431/ಗಿ:2012--13, ದಿನಾಂಕ: 17-12-2012 


ಕೇಂದ್ರ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005ರ ಪ್ರಕರಣ 5(1ರನ್ವಯ ಪಟ್ಟಣ ಪಂಚಾಯಿತಿ, ಹುಕ್ಕೇರಿ ಕಾರ್ಯಾಲಯಕ್ಕೆ 
ಸಂಬಂಧಿಸಿದಂತೆ ಈ ಕೆಳಕಂಡ ಪ್ರಾಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಗೊತ್ತು ಪಡಿಸಲಾಗಿದೆ. 


ಕ್ರಸಂ: 





ಅ.ನಂ. ಅಧಿಕಾರಿಗಳ ಹೆಸರು 


1 ಆಯ್‌.ಬಿ.ಬಗನಾಳ 


ಹುದ್ದೆ ನಾಮನಿರ್ದೇಶಿತ ಹುದ್ದೆ 





ಮುಖ್ಯಾಧಿಕಾರಿ ಮೇಲ್ಮನವಿ ಪ್ರಾಧಿಕಾರ 





2 ಸಿ.ಎ.ಜಿನಾಬಡೆ ಪ್ರಥಮ ದರ್ಜೆ ಸಹಾಯಕ 


ದ್ವಿದ.ಸಹಾಯಕ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 





3 ಎಸ್‌.ಎಸ್‌.ಗೊಂಧಳಿ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 




















ಮುಖ್ಯಾಧಿಕಾರಿ 


೧.೧.19 ಪಟ್ಟಣ ಪಂಚಾಯಿತಿ, ಹುಕ್ಕೇರಿ 


